ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
| ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೧ , ೨೦೧೮ ( ಆಶ್ವಯುಜ ೧೯ , ಶಕ ವರ್ಷ ೧೯೪೦) | ಸಂಚಿಕೆ ೪೧ 

Bengaluru , Thursday , October 11 , 2018 (Aashwayuja 19 , Shaka Varsha 1940 ) Issue 41 


ಸಂಪುಟ ೧೫೩ 
Volume 153 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:02 /15 -16 , ದಿನಾಂಕ : 28 - 07 - 2018. 
ಉಪಸ್ಥಿತರು 

ಡಿ.ಮೋಹನ್ ಕುಮಾರ್ ಕ. ಅ. ಸೇ ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಅಂಬ್ಲಿಗೋಳ ವಲಯ , ಅಂಬ್ಲಿಗೋಳ, 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

: ಕೆ. ಮಂಜಪ್ಪ 
ಭಾದ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ: 25 -04 - 2015 ರಂದು ಹಿರೋ ಹೊಂಡಾ ಸಿಡಿ 100 ಬೈಕ್ ನಂ :ಕೆಎ -15 - ಇ - 8125 ರಲ್ಲಿ ಕಾಡು ಹಂದಿ ಮಾಂಸವನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವಾಗ ಅಂಬ್ಲಿಗೊಳ ವಲಯದ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:25 - 04 - 2015 ರಂದು ಅಂಬ್ಲಿಗೊಳ ವಲಯದ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ 
ಶಿಕಾರಿಪುರ ತಾಲ್ಲೂಕು, ಹೋತನಕಟ್ಟೆ ಗ್ರಾಮದ ಹೋತನಕಟ್ಟೆಯಿಂದ ಬನ್ನೂರಿಗೆ ಹೋಗುವ ಡಾಂಬರ್ ರಸ್ತೆಯಲ್ಲಿ ಬರುವ ವಾಹನಗಳನ್ನು ಬೆಳಿಗ್ಗೆ 
9.00ಗಂಟೆ ಸಮಯದಲ್ಲಿ ತಪಾಸಣೆ ಮಾಡುತ್ತಿರುವಾಗ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ ಆಸಾಮಿಯು 
ಇಲಾಖೆಯವರನ್ನು ನೋಡಿ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಕೈಯಲ್ಲಿದ್ದ ಒಂದು ಪ್ಲಾಸ್ಟಿಕ್ ಚೀಲವನ್ನು ಎಸೆದು ಓಡಲಾರಂಭಿಸಿದನು. ನಂತರ 
ಇಲಾಖೆಯವರು ಆಸಾಮಿಯನ್ನು ಬೆನ್ನಟ್ಟಿ ಹಿಡಿದರು . ಸಿಕ್ಕಿ ಬಿದ್ದ ಆಸಾಮಿಯ ಹೆಸರು ಕೆ. ಮಂಜಪ್ಪ ಬಿನ್ ಕನ್ನಪ್ಪ, 46ವರ್ಷ, ಚಿಕ್ಕಲವು ವಾಸ ಮತ್ತು 
ಗ್ರಾಮ , ಸಂಡಾ ಅಂಚೆ, ಶಿಕಾರಿಪುರ ತಾಲ್ಲೂಕು, ಎಂದು ಮತ್ತು ಈ ಕಾಡು ಹಂದಿ ಮಾಂಸವನ್ನು ಹೋತನಕಟ್ಟೆಗೆ ಮಾರಲು ಎಂದು ತಿಳಿಸಿದನು. ನಂತರ 
ಹಿಡಿದ ಆಸಾಮಿಯನ್ನು ವಾಹನ ಹತ್ತಿರ ಕರೆತಂದು ವಾಹನ ಪರಿಶೀಲಿಸಲಾಗಿ ಹಿರೋ ಹೊಂಡಾ ಸಿಡಿ 100 ಬೈಕ್ ನಂ :ಕೆಎ - 15 - ಇ - 8125 ( ಛಾಸಿಸ್ ನಂ : 
ಕಂಡುಬಂದಿರುವುದಿಲ್ಲ, ಇಂಜಿನ್ ನಂ : 153097 ಸಿಎಂ3ಜಿಬಿಹೆಚ್) ಆಗಿದ್ದು, ಆಸಾಮಿ ಎಸೆದ ಚೀಲದಲ್ಲಿ ರಕ್ತದಿಂದ ಕೂಡಿದ 7 ಕೆ. ಜಿ. ಕಾಡು ಹಂದಿ ಮಾಂಸ 
ಇದ್ದು, ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ , ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಫ್ತು ವರದಿಯೊಂದಿಗೆ ಆಸಾಮಿ , ವಾಹನ , ಹಂದಿ 
ಮಾಂಸವನ್ನು ಇಲಾಖಾ ಪರ ವಶಪಡಿಸಿಕೊಂಡು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ , 1972ರ ಉಪನಿಯಮ 9( 16), 2(20), 9, 50, 51ರ ಪ್ರಕಾರ 
ಅಂಬ್ಲಿಗೊಳ ವಲಯದ ಅ. ಮೊ . ಸಂಖ್ಯೆ: 05 /15 - 16ನ್ನು ಅಂಬ್ಲಿಗೊಳ ವಲಯ ಅರಣ್ಯಾಧಿಕಾರಿ, ಇವರು ದಾಖಲಿಸಿರುತ್ತಾರೆ. 

ನಂತರ ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೋಳ ವಲಯ ಇವರು ಆಸಾಮಿಯನ್ನು ಜೆ.ಎಮ್.ಎಫ್. ಸಿ. ನ್ಯಾಯಾಲಯಕ್ಕೆ ಒಪ್ಪಿಸಿ, ವಾಹನವನ್ನು 
ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ 
ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 


(೪೮೭೭) 


೪೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೧, ೨೦೧೮ 


ಭಾಗ ೩ 


ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ- 02 /15 - 16, 
ದಿ :05 - 05 - 2015 ಮತ್ತು ದಿ:22 - 01 - 2016 ರಂದು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಆದರೆ ಸಾರಿಗೆ ಅಧಿಕಾರಿ , ಸಾಗರ 
ಇವರು ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಆದ್ದರಿಂದ ಈ ವಾಹನದ ಮಾಲೀಕರಿಗೆ ಕರ್ನಾಟಕ ಅರಣ್ಯ 
ಕಾಯ್ದೆ , 1963ರ ಸೆಕ್ಷನ್ 71ಬಿ(1)ರ ಪ್ರಕಾರ ನೋಟೀಸ್ ನೀಡಲು ಸಾಧ್ಯವಾಗಿರುವುದಿಲ್ಲ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ- ಪ್ರಕಟಣೆ:ಸಿಆರ್‌- 1715 - 16 , 
ದಿ: 26 - 05 - 2016ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾ 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:27 - 10 - 2016ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಕಾಡುಹಂದಿ ಮಾಂಸವನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ, ಅಂಬ್ಲಿಗೋಳ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ ಪ್ರಕರಣದ 
ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ 
ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ , ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 

ರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್ , ಕ. ಅ . ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ , ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ 
ಹಿರೋ ಹೊಂಡಾ ಸಿಡಿ 100 ಬೈಕ್ ನಂ :ಕೆಎ -15 - ಇ -8125 ( ಛಾಸಿಸ್ ನಂ : ಕಂಡುಬಂದಿರುವುದಿಲ್ಲ, ಇಂಜಿನ್ ನಂ : 153097ಸಿಎಂ3ಜಿಬಿಹೆಚ್) ರಲ್ಲಿ ಮತ್ತು 
ಕಾಡುಹಂದಿ ಮಾಂಸ 7ಕೆ. ಜಿ . ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ಕಾಡು ಹಂದಿ 
ಮಾಂಸವನ್ನು ನ್ಯಾಯಾಲಯದಲ್ಲಿ ಅನುಮತಿ ಪಡೆದು ವಿಲೇ ಮಾಡಲು ಮತ್ತು ವಾಹನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ : 28 - 07 - 2018 ರಂದು ನನ್ನ ಸಹಿ ಹಾಗೂ 
ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ 
ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 613 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:05 /15- 16, ದಿನಾಂಕ : 28 - 07 - 2018 , 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಆನಂದಪುರಂ ವಲಯ, ಚೋರಡಿ , 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ ) 
ಆರೋಪಿಗಳು 

ಯಾರು ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ: 20 - 06 -2015 ರಂದು ಮಾರುತಿ ಓಮ್ಮಿ ನಂ :ಕೆಎ - 01 - ಎನ್ - 6069ರಲ್ಲಿ ಬೀಟೆ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಗೌತಮಪುರ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ . 

ದಿ:20 - 06 - 2015 ರಂದು ಆನಂದಪುರಂ ವಲಯದ ಗೌತಮಪುರ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಸಾಗರ 
ತಾಲ್ಲೂಕು, ಮಲಂದೂರು ಗ್ರಾಮದ ಆನಂದಪುರಂ ದಿಂದ ಶಿಕಾರಿಪುರಕ್ಕೆ ಹೋಗುವ ರಸ್ತೆಯ ಹೊಸಕೊಪ್ಪ ಬಸ್ ನಿಲ್ದಾಣ ಹತ್ತಿರ ರಾತ್ರಿ ರಸ್ತೆಯಲ್ಲಿ ಬರುವ 
ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ, ಬೆಳಗಿನ ಜಾವಾ 4.30ರ ಸಮಯದಲ್ಲಿ ಆನಂದಪುರಂ ಕಡೆಯಿಂದ ಒಂದು ಮಾರುತಿ ಓಮ್ಮಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 


೪೮೭೯ 


ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನ ಸಹಾಯದಿಂದ ನಿಲ್ಲಿಸಲು ಸೂಚಿಸಿದಾಗ ವಾಹನವನ್ನು 50ಮೀಟರ್ ದೂರದಲ್ಲಿ ನಿಲ್ಲಿಸಿ ಆಸಾಮಿಗಳು ಇಳಿದು ಓಡಲು 
ಪ್ರಾರಂಭಿಸಿದರು. ಓಡುತ್ತಿದ್ದ ಆಸಾಮಿಗಳನ್ನು ಇಲಾಖೆಯವರು ಬೆನ್ನಟ್ಟಿದರೂ , ಕೈಗೆಸಿಗದೆ ಕತ್ತಲೆಯಲ್ಲಿ ಪರಾರಿಯಾದರು. ನಂತರ ವಾಹನ ಪರಿಶೀಲಿಸಲಾಗಿ 
ಮಾರುತಿ ಓಮ್ಮಿ ನಂ : ಕೆಎ - 01 - ಎನ್ - 6069 , ( ಛಾನ್ಸಿಸ್ ನಂ : ಎಸ್‌ಟಿ911ಎನ್145377, ಇಂಜಿನ್ ನಂ : ಎಫ್‌ಬಿಐಎನ್1283498) ಆಗಿದ್ದು, ವಾಹನದೊಳಗೆ 
4 ಮರದ ತುಂಡುಗಳಿದ್ದು , ಅದನ್ನು ಪರಿಶೀಲಿಸಿದಾಗ ಬೀಟೆ ನಾಟಾಗಳಿದ್ದು , ಈ ನಾಟಾಗಳನ್ನು ಅಳತೆಮಾಡಲಾಗಿ 0.570ಎಂ3 ಪ್ರಮಾಣವಿರುತ್ತದೆ. ಈ 
ನಾಟಾಗಳ ಮೇಲೆ ಇಲಾಖಾ ಛಾಪಾ ಗುರುತು ಇರಲಿಲ್ಲ. ಈ ನಾಟಾಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, 
ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಫ್ತು ವರದಿಯೊಂದಿಗೆ ವಾಹನ, ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು 
ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 33 , 62 , 71( ಎ), 104( ಎ) ರಡಿ ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ 
ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ: 08/15 -16 , ದಿ:20 - 06 - 2015ರಂದು ಉಪ ವಲಯ ಅರಣ್ಯಾಧಿಕಾರಿ , ಗೌತಮಪುರ ಶಾಖೆ ಇವರು 
ದಾಖಲಿಸಿ, ವಾಹನ, ಅರಣ್ಯ ಉತ್ಪನ್ನ ಮತ್ತು ದಾಖಲೆಗಳನ್ನ ವಲಯ ಅರಣ್ಯಧಿಕಾರಿ ಆನಂದಪುರಂ ವಲಯ ಚೋರಡಿ ಇವರ ಸಮಕ್ಷಮ ಹಾಜರೂಡಿಸಿದರು. 

ನಂತರ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ ಚೋರಡಿ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ: ವಿವ - 05 /15 - 16 ರಲ್ಲಿ 
ದಿ :22 - 06 -2015 ಮತ್ತು ದಿ :22 - 01 - 2016ರಂದು ಸಾರಿಗೆ ಅಧಿಕಾರಿ , ಕೋರಮಂಗಲ (ಕೇಂದ್ರ) ಬೆಂಗಳೂರು ಇವರಿಗೆ ಪತ್ರ ಬರೆದು ಕೋರಲಾಗಿದೆ. 
ಆದರೆ ಸಾರಿಗೆ ಅಧಿಕಾರಿ, ಕೋರಮಂಗಲ (ಕೇಂದ್ರ) ಬೆಂಗಳೂರು ಇವರು ಇಲ್ಲಿಯವರೆವಿಗೂ ಈ ವಾಹನದ ಬಿ ಎಕ್ಸ್‌ಟ್ಯಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ 
ಒದಗಿಸಿರುವುದಿಲ್ಲ. ಆದ್ದರಿಂದ ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಬಿ) ( 1) ರ ಪ್ರಕಾರ ನೋಟಿಸನ್ನು 
ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್‌- 17 /15 - 16 , 
ದಿ:26 - 05 - 2016ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ , ಬೆಂಗಳೂರು 
ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು 
ಕೋರಲಾಯಿತು. ದಿ:27 -10 - 2016 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 
ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಬೀಟೆ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ , ಆನಂದಪುರಂ ವಲಯ ಚೋರಡಿ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ 
ಪ್ರಕರಣದ ಪ್ರಥಮ ವರ್ತಮಾನ ವರದಿ, ಜಪ್ಪು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ 
ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ .ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ ಚೋರಡಿ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ 
ವಾಹನ ಮಾರುತಿ ಓಮ್ಮಿ ನಂ : ಕೆಎ - 01 - ಎನ್ - 6069 ( ಛಾಸಿಸ್ ನಂ : ಎಸ್‌ಟಿ911ಎನ್145377, ಇಂಜಿನ್ ನಂ : ಎಫ್‌ಬಿಐಎನ್1283498) ರಲ್ಲಿ ಮತ್ತು 04 
ಬೀಟೆ ನಾಟಾ 0.570ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿನಾಂಕ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P. R. 614 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 


” , 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:06 /15 - 16, ದಿನಾಂಕ : 28 - 07 - 2018. 
ಉಪಸ್ಥಿತರು 

: ಡಿ. ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ . 


ಕೆ 


೪೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

ಭಾಗ ೩ 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, 

ಅಂಬ್ಲಿಗೊಳ ವಲಯ , ಅಂಬ್ಲಿಗೊಳ, 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: ಪತ್ತೆಯಾಗಿಲ್ಲ. 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ . 
ಪ್ರಸ್ತಾವನೆ : 

ದಿ:04 - 07 - 2015 ರಂದು ಟಿ . ವಿ. ಎಸ್.ವಿಕ್ಟರ್ ಬೈಕ್ ಕೆಎ - 27 - ಜೆ - 8509ರಲ್ಲಿ ಬೀಟೆ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವಾಗ ಚುರ್ಚಿಗುಂಡಿ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:04 - 07 - 2015 ರಂದು ಅಂಬ್ಲಿಗೊಳ ವಲಯದ ಚುರ್ಚಿಗುಂಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಶಿಕಾರಿಪುರ ತಾಲ್ಲೂಕು, ಈಸೂರು ಗ್ರಾಮದಿಂದ ಚುರ್ಚಿಗುಂಡಿಗೆ ಹೋಗುವ ಕಚ್ಚಾರಸ್ತೆಯಲ್ಲಿ ರಾತ್ರಿ ಇಲಾಖಾ ವಾಹನದಲ್ಲಿ ಗಸ್ತು ಮಾಡಿಕೊಂಡು 
ಹೋಗುತ್ತಿರುವಾಗ ರಸ್ತೆ ಬದಿಯಲ್ಲಿ ಒಂದು ದ್ವಿಚಕ್ರ ವಾಹನದೊಂದಿಗೆ ಒಬ್ಬ ಆಸಾಮಿ ನಿಂತಿರುವುದು ಕಂಡು ಆಸಾಮಿಯನ್ನು ವಿಚಾರಿಸಲು ಇಲಾಖಾ 
ವಾಹನ ನಿಲ್ಲಿಸಿದಾಗ, ಆಸಾಮಿ ವಾಹನ ಸ್ಥಳದಲ್ಲಿ ಬಿಟ್ಟು ಓಡಲು ಪ್ರಾರಂಭಿಸಿದನು, ಇಲಾಖೆಯವರು ಹಿಡಿಯಲು ಬೆನ್ನಟ್ಟಿದರು ಆಸಾಮಿ ಕತ್ತಲೆಯಲ್ಲಿ 
ಗದ್ದೆಯೊಳಗೆ ಓಡಿ ಕೈಗೆಸಿಗದೆ ಪರಾರಿಯದನು. ಕತ್ತಲೆಯಲ್ಲಿ ಯಾರೆಂದು ತಿಳಿದು ಬಂದಿಲ್ಲ. ನಂತರ ವಾಹನ ಪರಿಶೀಲಿಸಲಾಗಿ ಟಿ. ವಿ.ಎಸ್. ವಿಕ್ಟರ್ ಬೈಕ್ 
ಕೆಎ - 27 - ಜೆ - 8509 ( ಛಾಸಿಸ್ ನಂ : 03ಎಫ್ 442092, ಇಂಜಿನ್ ನಂ : ಎನ್3303ಎಮ್444626 ) ಆಗಿದ್ದು , 4 ಬೀಟೆ ನಾಟಾ ಇದ್ದು , ಈ ನಾಟಾಗಳನ್ನು 
ಅಳತೆ ಮಾಡಲಾಗಿ 0.326ಎಂ3 ಪ್ರಮಾಣವಿದ್ದು, ಈ ನಾಟಾಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ ಹಾಗೂ ಈ ನಾಟಾ ಸಾಗಿಸಲು ರಹದಾರಿ 
ಇರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಜತ್ತು ವರದಿಯೊಂದಿಗೆ ವಾಹನ, 
ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 24 ,50 ,62 ,71( ಎ ),104 ( ಎ) ರ ಮತ್ತು ಕರ್ನಾಟಕ 
ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಅಂಬ್ಲಿಗೊಳ ವಲಯದ ಅ. ಮೊ . ಸಂಖ್ಯೆ: 14 / 5 - 16ನ್ನು ಉಪ ವಲಯ ಅರಣ್ಯಾಧಿಕಾರಿ, 
ಚುರ್ಚಿಗುಂಡಿ ಶಾಖೆ ಇವರು ದಾಖಲಿಸಿರುತ್ತಾರೆ. ನಂತರ ವಾಹನ ಅರಣ್ಯ ಉತ್ಪನ್ನ ಹಾಗೂ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ ಅಂಬ್ಲಿಗೊಳ ವಲಯ 
ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. 
ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ಎರಡು ವಾಹನಗಳ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3: ಅಮೊ : ವಾಹನ: ವಿವ- 06 / 
15 -16 , ದಿ:06 - 07 - 2015, ಮತ್ತು ದಿ:22 - 01- 2016ರಂದು ಸಾರಿಗೆ ಅಧಿಕಾರಿ, ಹಾವೇರಿ ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಅದರಂತೆ ಸಾರಿಗೆ 
ಅಧಿಕಾರಿ, ಹಾವೇರಿ ಇವರು ದಿ:22 - 02 - 2016ರಲ್ಲಿ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ ಬಿ ಎಕ್ಸಟ್ರಾಕ್ಸ್‌ನಲ್ಲಿ 
ನಮೂದಿಸಿದ ಅರ್ . ಸಿ. ಮಾಲೀಕರ ಹೆಸರು ಶ್ರೀ ಎಸ್.ಎಸ್. ಹಿರೆಮರ್ ಎ . ಪಿ. ಎಂ . ಸಿ. ಬ್ಯಾಡಗಿ, ತಾಲ್ಲೂಕು, ಹಾವೇರಿ ಜಿಲ್ಲೆ ಎಂದು ನಮೂದಿಸಲಾಗಿದೆ. ಈ 
ಹೆಸರಿನ ವಿಳಾಸಕ್ಕೆ, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71( ಬಿ) (1)ರ ಪ್ರಕಾರ ನೋಟೀಸನ್ನು ನೋಂದಣಿ ಅಂಚೆ, ಮೂಲಕ 30 ದಿನಗಳ 
ಕಾಲಾವಕಾಶ ನೀಡಿ ದಿ :26 - 02 - 2016ರಂದು ಜಾರಿ ಮಾಡಿದೆ. ನೋಟಿಸ್ ಜಾರಿಮಾಡಿದ ಬಗ್ಗೆ ಸ್ವೀಕೃತಿಯನ್ನು ಅಂಚೆ ಇಲಾಖೆಯವರು ಈ 
ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ- ಪ್ರಕಟಣೆ:ಸಿಆರ್‌- 1715 - 16 , 
ದಿ:26 - 06 - 2016ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ , ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ :27 - 10 - 2016 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಬೀಟೆ ನಾಟಾಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ ಪ್ರಕರಣದ 
ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ . ಈ ದಾಖಲೆಗಳಿಂದ ಅರಣ್ಯ 
ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ. ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ:14 /15 -16ರಲ್ಲಿ ಜಪ್ತು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೪೮೮೧ 


ಮಾಡಿದ ವಾಹನ ಟಿ. ವಿ .ಎಸ್. ವಿಕ್ಟರ್ ಬೈಕ್ ಕೆಎ - 27 - ಜೆ - 8509 ( ಛಾಸಿಸ್ ನಂ : 03ಎಫ್ 442092 , ಇಂಜಿನ್ ನಂ : ಎನ್‌3303ಎಮ್444626) , ಮತ್ತು 
ವಾಹನದಲ್ಲಿದ್ದ 4 ಬೀಟೆ ನಾಟಾ 0.326ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿನಾಂಕ: 28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ 
ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 615 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

- ಸಂಖ್ಯೆ : ಬಿ3: ಅಮೊ : ವಾಹನ:ವಿವ:07 /15 - 16, ದಿನಾಂಕ : 28 - 07 - 2018. 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 
ಪಿರ್ಯಾಧಿದಾರರು 

:: ವಲಯ ಅರಣ್ಯಾಧಿಕಾರಿ, 

ಆನಂದಪುರಂ ವಲಯ , ಚೋರಡಿ . 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: 1) ಶಬೀರ್ ಆಹಮದ್, 2) ಮುನ್ನಾ @ ಬಾಬು 
ಭಾದ್ಯತೆದಾರರು 

: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:17 - 07 - 2015 ರಂದು ಮಾರುತಿ ಓಮ್ಮೆ ನಂ :ಕೆಎ -17 - ಎ - 55ರಲ್ಲಿ ಬೀಟೆ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಹಿರೇಹರಕ ಶಾಖೆಯ 
ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:17- 07 - 2015 ರಂದು ಆನಂದಪುರಂ ವಲಯ , ಹಿರೇಹರಕ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಸಾಗರ 
ತಾಲ್ಲೂಕು, ಆನಂದಪುರಂ ಹೋಬಳಿ, ಗೌತಮಪುರ ಗ್ರಾಮದ ಆನಂದಪುರಂ ಕಡೆಯಿಂದ ಅಂಬ್ಲಿಗೊಳ ಕಡೆಗೆ ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನ 
ಸಹಾಯದಿಂದ ವಾಹನ ನಿಲ್ಲಿಸಲು ಸೂಚಿಸಿದರೂ ವಾಹನವನ್ನು ನಿಲ್ಲಿಸದೆ ವೇಗವಾಗಿ ಮುಂದೆ ಸಾಗಿದಾಗ ಇಲಾಖೆ ವಾಹನದಲ್ಲಿ ಬೆನ್ನಟ್ಟಿ ಹಿರೇಹರಕ ಕ್ರಾಸ್ 
ಬಳಿ ವಾಹನ ನಿಲ್ಲಿಸಿ ವಾಹನದಲ್ಲಿದ್ದ ಇಬ್ಬರು ಆಸಾಮಿಗಳು ವಾಹನದಿಂದ ಇಳಿದು ಓಡಲು ಪ್ರಾರಂಭಿಸಿದಾಗ ಒಬ್ಬನನ್ನು ಸುಕೇತ ಅರಣ್ಯ ರಕ್ಷಕ ಹಿಡಿದರು, 
ಇನ್ನೊಬ್ಬನು ಕತ್ತಲೆಯಲ್ಲಿ ಕಾಡಿನೊಳಗೆ ಓಡಿ ಕೈಗೆಸಿಗದೆ ಪರಾರಿಯಾದನು. ನಂತರ ಕೈಗೆಸಿಕ್ಕ ಆಸಾಮಿಯನ್ನು ವಾಹನದ ಬಳಿ ಕರೆತಂದು ವಾಹನ 
ಪರಿಶೀಲಿಸಲಾಗಿ ಮಾರುತಿ ಓಮ್ಮೆ ನಂ :ಕೆಎ - 17 - ಎ - 55 ( ಛಾನ್ಸಿಸ್ ನಂ : ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ಆಗಿರುತ್ತದೆ. ಆಸಾಮಿ ಹೆಸರು 
ಶಬೀರ್ ಆಹಮ್ಮದ್ ಬಿನ್ ನೂರು ಆಹಮ್ಮದ್, 32ವರ್ಷ, 8ನೇ ಕ್ರಾಸ್, ಮಸೀದಿ ಕೇರಿ, ವಿನಾಯಕ ನಗರ, ಶಿಕಾರಿಪುರ ಎಂದು, ಮತ್ತು ಓಡಿಹೋದವನ 
ಹೆಸರು ಮುನ್ನಾ ಯಾನೇ ಬಾಬು ಯಾನೇ ಮುನೀರ್ ಆಹಮ್ಮದ್, 37ವರ್ಷ , ಚನ್ನಕೇಶವ ನಗರ , ಶಿಕಾರಿಪುರ ತಾಲ್ಲೂಕು ಎಂದು ತಿಳಿಸಿದ. ವಾಹನದಲ್ಲಿ 
10 ಬೀಟೆ ನಾಟಾಗಳಿದ್ದು, ಈ ತುಂಡುಗಳಿಗೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಈ ನಾಟಾಗಳನ್ನು ಅಳತೆ ಮಾಡಲಾಗಿ 0.822ಎಂ3 ಪ್ರಮಾಣವಿರುತ್ತದೆ. ಈ 
ಬೀಟೆ ನಾಟಾಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ . ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ , ವಾಹನ, ಆಸಾಮಿ ಮತ್ತು ಅರಣ್ಯ 
ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಪ್ಪು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ 
ಕಾಯಿದೆ, 1963 ಸೆಕ್ಷನ್ 24( ಎ), 62 , 71( ಎ), 104( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144, 165ರ ಪ್ರಕಾರ 
ಆನಂದಪುರಂ ವಲಯದ ಅ . ಮೊ . ಸಂಖ್ಯೆ 13/15 -16ನ್ನು ಗೌತಮಪುರ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ , ನಂತರ ವಾಹನದೊಂದಿಗೆ 
ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ, ಚೋರಡಿ ಇವರು ಆಸಾಮಿಯನ್ನು ಜೆ. ಎಂ .ಎಫ್. ಸಿ.ನ್ಯಾಯಾಲಯಕ್ಕೆ ಒಪ್ಪಿಸಿ ವಾಹನ ಮತ್ತು 
ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು ಆರೋಪಿ 
ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿರುತ್ತಾರೆ. ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ “ ಬಿ” ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ - 0715 - 16, 
ದಿ:20 - 07 - 2015ರಂದು ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರು ಈ 
ವಾಹನದ ಬಿ ಎಕ್ಸ್ಟ್ರಾಕ್ಟನ್ನು ದಿ:04 - 08 - 2015ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿ, ಅದರಲ್ಲಿ ತಿರುವಳಿ ಪತ್ರ ಸಾರಿಗೆ ಅಧಿಕಾರಿ ಸಾಗರ ಇವರಿಗೆ 
ಕಳುಹಿಸಿದೆಂದು ವರದಿಸಿರುತ್ತಾರೆ. ಅದರಂತೆ ಈ ನ್ಯಾಯಾಲಯದಿಂದ ಬಿ3: ಅ : ವಾಹನ:ವಿವ- 0715 -16, ದಿ:05 - 08 - 2015 ಮತ್ತು 
ದಿ: 22 -01 - 2016ರಂದು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಆದರೆ ಸಾರಿಗೆ ಅಧಿಕಾರಿ ಸಾಗರ ಇವರು ಈ ವಾಹನದ ಬಿ 
“ ಬಿ” ಎಕ್ಸ್ಟ್ರಾಕ್ಸ್‌ನ್ನು ಇಲ್ಲಿಯವರೆವಿಗೂ ಈ ನ್ಯಾಯಾಲಯಕ್ಕೆ ಒದಗಿಸಿರುವುದಿಲ್ಲ. ಅದ್ದರಿಂದ ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ ನೋಟಿಸ್ ನೀಡಲು ಸಾಧ್ಯವಾಗಿರುವುದಿಲ್ಲ. ಈ ವಾಹನ ಮುಟ್ಟುಗೋಲು ಹಾಕಿಕೊಂಡ ನಂತರ ಈ - ಹರಾಜು 


? 


೪೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಮೂಲಕ ವಿಲೇಮಾಡಿದಾಗ ಈ ವಾಹನದ ಆರ್.ಸಿ.ಮಾಲೀಕರು ಈ ಬಗ್ಗೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಹೋದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ ಸಾಗರ ಇವರೇ 
ನೇರ ಹೊಣೆಗಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ- ಪ್ರಕಟಣೆ:ಸಿಆರ್‌- 17 /15 -16, ದಿ:26 - 05 - 2016ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ:27 - 10 - 2016ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಬೀಟೆ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ ಬಗ್ಗೆ 
ಉಪ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯದ ಹಿರೇಹರಕ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ ವಾಹನದ ಮೇಲೆ 
ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಫ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ 
ಚೋರಡಿ ಇವರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ :13 /15 -16ರಲ್ಲಿ 
ಜಪ್ತು ಮಾಡಿದ ವಾಹನ ಮಾರುತಿ ಓಮ್ಮೆ ನಂ :ಕೆಎ - 17 - ಎ - 55 ( ಛಾನ್ಸಿಸ್ ನಂ : ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ವನ್ನು ಮತ್ತು 
ವಾಹನದಲ್ಲಿದ್ದ ಬೀಟೆ ನಾಟಾ 10 = 0.822ಎಂತಿಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ 

ದಿನಾಂಕ : 28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ 
ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 616 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:09 / 15 - 16, ದಿನಾಂಕ : 28 -07 - 2018 
ಉಪಸ್ಥಿತರು 

: ಡಿ. ಮೋಹನ್ ಕುಮಾರ್, ಕ. ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ , ಸಾಗರ . 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಆನಂದಪುರಂ ವಲಯ , ಚೋರಡಿ. 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

" ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:03 - 08 - 2015 ರಂದು ಮಾರುತಿ ಓಮ್ಮಿ ಕೆಎ - 06 -ಎನ್ - 5567ರಲ್ಲಿ ಬೀಟೆ ನಾಟಾವನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ, ಗೌತಮಪುರ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:03 - 08 - 2015 ರಂದು ಆನಂದಪುರಂ ವಲಯ ಚೋರಡಿಯ , ಗೌತಮಪುರ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು 
ಸಿಬ್ಬಂದಿಯವರು ಬೆಳಗಿನ ಜಾವ 5 .30ರ ಸಮಯದಲ್ಲಿ ಗೌತಮಪುರ ಗ್ರಾಮದ ಅರಳಿಕಟ್ಟೆ ಬಳಿ , ಆನಂದಪುರಂ ದಿಂದ ಶಿಕಾರಿಪುರಕ್ಕೆ ಹೋಗುವ 
ರಸ್ತೆಯಲ್ಲಿ ಬರುವ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವಾಗ ಆನಂದಪುರಂ ಕಡೆಯಿಂದ ಒಂದು ವಾಹನ ಬರುತ್ತಿರುವುದನ್ನು ಬ್ಯಾಟರಿ ಬೆಳಕಿನ 
ಸಹಾಯದಿಂದ ನಿಲ್ಲಿಸಲು ಸೂಚಿಸಿದಾಗ, 50 ಮೀಟರ್ ದೂರದಲ್ಲಿ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿದ್ದ ಆಸಾಮಿಗಳು ಕೆಳಗೆ ಇಳಿದು, ಕತ್ತಲೆಯಲ್ಲಿ 
ಕಾಡಿನೊಳಗೆ ಓಡಿ ಕೈಗೆ ಸಿಗದೆ ಪರಾರಿಯಾದರು. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಮಾರುತಿ ಓಮ್ಮಿ ನಂ ; ಕೆಎ - 06 - ಎನ್ - 5567 ( ಛಾನ್ಸಿಸ್ ನಂ : 
ಮತ್ತು ಇಂಜಿನ್ ನಂ . ಕಂಡು ಬಂದಿರುವುದಿಲ್ಲ) ಆಗಿದ್ದು, ವಾಹನದೊಳಗಡೆ ಬೀಟೆ 5 ತುಂಡಿಗಳಿದ್ದು , ಈ ತುಂಡುಗಳಿಗೆ ಇಲಾಖಾ ಛಾಪಾ ಗುರುತು ಕಂಡು 
ಬಂದಿರುವುದಿಲ್ಲ. ಇದನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಈ 5 ಬೀಟೆ ತುಂಡುಗಳಿಗೆ ನಂಬರ್ ಕೊಟ್ಟು, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

೪೮೮೩ 
ಅಳತೆ ಮಾಡಿಲಾಗಿ 5=0.698ಎಂ3 ಪ್ರಮಾಣವಿರುತ್ತದೆ. ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಪ್ಪು 
ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 33 , 62, 71 ( ಎ ), 104( ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು, 1969ರ ಉಪನಿಯಮ 144 , 165 ರ ಪ್ರಕಾರ ಆನಂದಪುರಂ ವಲಯದ ಚೋರಡಿ ಕಛೇರಿಯ ಅ. ಮೊ . ಸಂಖ್ಯೆ 16 /15 - 16ನ್ನು ಗೌತಮಪುರ 
ಶಾಖೆಯ , ಉಪ ವಲಯ ಅರಣ್ಯಾಧಿಕಾರಿ, ದಾಖಲಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ದಾಖಲೆಗಳೊಂದಿಗೆ, ವಲಯ ಅರಣ್ಯಾಧಿಕಾರಿ , ಆನಂದಪುರಂ 
ವಲಯ ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ . 

ನಂತರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ 
ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ :ವಾಹನ: ವಿವ -09/ 15 - 16 , 
ದಿ: 04 - 08 - 2015 ರಂದು ಸಾರಿಗೆ ಅಧಿಕಾರಿ , ತುಮಕೂರು ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಆದರಂತೆ, ಸಾರಿಗೆ ಅಧಿಕಾರಿ ತುಮಕೂರು ಇವರು ಈ 
ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಉಸಾಪ/ ಹಿಪಾಸಕ /ತುಮ / ಸಾರಿಗೇತರ /ವಿಭಾಗ /2015 - 16, ದಿ:08 - 09 - 2015ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ . 
ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಈ ವಾಹನದ ಸಿ. ಸಿ. ಯನ್ನು ದಿ:16 - 02 - 2014ರಂದು ಸಾರಿಗೆ ಕಛೇರಿ ಚಿಕ್ಕಮಗಳೂರಿಗೆ ವರ್ಗಾಯಿಸಿದೆಂದು ತಿಳಿಸಿರುತ್ತಾರೆ . 
ಅದರಂತೆ ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ- 09 /15 -16, 
ದಿ:21 - 09 - 2015ರಂದು ಸಾರಿಗೆ ಅಧಿಕಾರಿ, ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಆದರಂತೆ, ಸಾರಿಗೆ ಅಧಿಕಾರಿ ಚಿಕ್ಕಮಗಳೂರು ಇವರು 
ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಪ್ರಾಸ / ಚಿಮ /2015 -16, ದಿ:30 - 09 - 2015ರಲ್ಲಿ ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ ಬಿ ಎಕ್ಸ್ಟ್ರಾಕ್ಸ್‌ನಲ್ಲಿ 
ಶ್ರೀ ರಮೇಶ ಎಮ್. ಆರ್. ಬಿನ್ ರಾಮಣ್ಣ ಎಮ್. ಆರ್, ಮನೆ ನಂಬರ್ 115, ರಾಮನಹಳ್ಳಿ ಚಿಕ್ಕಮಗಳೂರು ಜಿಲ್ಲೆ ಎಂದು ಅರ್. ಸಿ. ಮಾಲೀಕರ ಹೆಸರು 
ಮತ್ತು ವಿಳಾಸ ನಮೂದಾಗಿರುತ್ತದೆ. ಅದರಂತೆ, ಈ ವಾಹನದ ಅರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ , 1963 ಸೆಕ್ಷನ್ 71( ಬಿ) (1) ರ 
ಪ್ರಕಾರ ನೋಟಿಸ್‌ನ್ನು , ನೋಂದಣಿ ಅಂಚೆ ಮೂಲಕ , 30 ದಿನಗಳ ಕಾಲಾವಕಾಶ ನೀಡಿ, ದಿ:05 - 10 - 2015 ರಂದು ಜಾರಿ ಮಾಡಲಾಗಿದೆ. ಶ್ರೀ ರಮೇಶ 
ಎಮ್.ಆರ್. ಇವರಿಗೆ ಜಾರಿ ಮಾಡಿದ ಲಕೋಟೆ ಮೇಲೆ “ Not known” ಎಂದು ಅಂಚೆ ಇಲಾಖೆಯವರು ನಮೂದಿಸಿ ಈ ನ್ಯಾಯಾಲಯಕ್ಕೆ ಲಕೋಟೆ 
ಹಿಂದಿರುಗಿಸಿರುತ್ತಾರೆ . 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ: ಸಿಆರ್‌- 21/15 - 16 , 
ದಿ:26 - 09 - 2015ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ , ಬೆಂಗಳೂರು 
ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ಅದರಂತೆ ದಿ :24 - 12 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ. ಈ ಪ್ರಕಟಣೆ ದಿನಪತ್ರಿಕೆಯಲ್ಲಿ ಮತ್ತು ರಾಜ್ಯ ಗೆಜೆಟ್‌ನಲ್ಲಿ 
ಪ್ರಕಟಗೊಂಡು 30 ದಿನಗಳಾದರೂ ಯಾರು ಈ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ, ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಬೀಟೆ ನಾಟಾವನ್ನು ಈ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ ಬಗ್ಗೆ 
ಗೌತಮಪುರ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ 
ಎಲ್ಲಾ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು 
ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು 
ಅ. ಮೊ .ಸಂಖ್ಯೆ : 16 /15 -16 ರಲ್ಲಿ ಜಪ್ತು ಮಾಡಿದ ವಾಹನ ಮಾರುತಿ ಓಮ್ಮಿ ಕೆಎ - 06 - ಎನ್ - 5567 ( ಛಾನ್ಸಿಸ್ ನಂ : ಮತ್ತು ಇಂಜಿನ್ ನಂ . ಕಂಡು 
ಬಂದಿರುವುದಿಲ್ಲ) ನ್ನು ಮತ್ತು ವಾಹನದಲ್ಲಿದ್ದ 5 ಬೀಟೆ ನಾಟಾ 0.698ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ : 28 - 01 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 
P . R . 617 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 


೪೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

ಭಾಗ ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೋ : ವಾಹನ:ವಿವ:11 / 14 - 15, ದಿನಾಂಕ : 28 - 07 - 2018 . 
ಉಪಸ್ಥಿತರು 

:: ಡಿ . ಮೋಹನ್ ಕುಮಾರ್ , ಕ. ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು :: ವಲಯ ಅರಣ್ಯಾಧಿಕಾರಿ, 

ಆನವಟ್ಟಿ ವಲಯ , ಆನವಟ್ಟಿ, 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: 1) ರಮೇಶ 2) ಮಂಜುನಾಥ 3) ಶಿವರಾಜ್ 

4) ಕುಬೇರ 5) ಕುಮಾರ 
ಭಾದ್ಯತೆದಾರರು 

:: ಯಾರು ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:09- 10 - 2014 ರಂದು ಟಾಟಾ ಲಾರಿ ಸಂ :ಕೆಎ - 17 - ಬಿ - 7937, ಹಿರೋಹೊಂಡಾ ಬೈಕ್ ನಂ :ಕೆಎ -15 - ಯು -0517 , ಬಜಾಜ್ ಡಿಸ್ಕವರಿ ಬೈಕ್ 
ನಂ :ಕೆಎ - 15 - ಎಸ್ -5427 ರಲ್ಲಿ ಸಾಗುವಾನಿ ನಾಟಾ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಬೆಟ್ಟದಕುರ್ಲಿ ಶಾಖೆ, ಉಪ ವಲಯ ಅರಣ್ಯಾಧಿಕಾರಿ 
ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:09 -10 - 2014 ರಂದು ಆನವಟ್ಟಿ ಬೆಟ್ಟದಕುರ್ಲಿ ಶಾಖೆ, ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಸೊರಬ ತಾಲ್ಲೂಕು, ಕುಪ್ಪಗಡ್ಡೆ 
ಹೋಬಳಿ, ಬೆಟ್ಟದಕುರ್ಲಿ ಸ. ನಂ :1 ರಲ್ಲಿ 1973ರ ಸಾಗುವಾನಿ ನೆಡುತೋಪಿನಲ್ಲಿ ಬೆಳಿಗ್ಗೆ 1.45ರ ಸಮಯದಲ್ಲಿ ಗಸ್ತು ತಿರುಗುತ್ತಿರುವಾಗ, ನೆಡುತೋಪಿನಲ್ಲಿ 
ಅಲ್ಲಲ್ಲಿ ಸಾಗುವಾನಿ ಮರ ಕಡಿದು ತುಂಡುಗಳಾಗಿ ಪರಿವರ್ತಿಸಿರುವುದು ಮತ್ತು ಲಾರಿಗೆ ತುಂಬುತ್ತಿರುವುದು ಮತ್ತು 2 ಬೈಕ್‌ಗಳು ನಿಂತಿರುವುದು ಕಂಡು 
ಬಂದಿತು. ಕೂಡಲೇ ಸುತ್ತುವರಿದು ಆಸಾಮಿಗಳನ್ನು ಹಿಡಿಯಲು ಪ್ರಯತ್ನಿಸಿದಾಗ ಮೂರು ಜನ ಸಿಕ್ಕಿಬಿದ್ದರು ಉಳಿದವರು ಓಡಿ ಪರಾರಿಯಾದರು 1) ಲಾರಿ 
ನಂ : ಸಂ :ಕೆಎ -17 - ಬಿ - 7937 , 2) ಹಿರೋ ಸೈಂಡರ್ ಬೈಕ್ ನಂ :ಕೆಎ -15 - ಯು - 0517 , 3) ಬಜಾಜ್ ಡಿಸ್ಕವರಿ ಬೈಕ್ ನಂ :ಕೆಎ - 15 - ಎಸ್ - 5427 ಆಗಿದ್ದು , 
44 ಸಾಗುವಾನಿ ನಾಟಾಗಳು, 10 ಮರಗಳಿಂದ ಕಡಿದು ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸಲು ಮತ್ತು 2 ಬೈಕ್‌ಗಳು ಲಾರಿಯ ಹಿಂದೆ ಮುಂದೆ ಬೆಂಗಾವಲಾಗಿ 
ಉಪಯೋಗಿಸುತ್ತಾರೆಂದು ಮತ್ತು ಸಿಕ್ಕ ಆರೋಪಿಗಳು ಹೆಸರು 1) ರಮೇಶ ಬಿನ್ ಸಂಗಪ್ಪ , ಚುರ್ಚಿಗುಂಡಿ ಗ್ರಾಮ , 38 ವರ್ಷ , ಶಿಕಾರಿಪುರ ತಾ :, 
2) ಮಂಜುನಾಥ ಬಿನ್ ಆರುಗಂ, 30 ವರ್ಷ , ಚುರ್ಚಿಗುಂಡಿ ಗ್ರಾಮ , ಶಿಕಾರಿಪುರ ತಾ ; 3) ಶಿವರಾಜ್ ಬಿನ ಚಂದ್ರಪ್ಪ , 24 ವರ್ಷ, ನಿತಿ 
ದಾವಣಗೆರೆ ತಾ : ಮತ್ತು ಓಡಿ ಹೋದ ಆಸಾಮಿಗಳ ಹೆಸರು 1) ಕುಮಾರ ತಂದೆ ಹೆಸರು ಗೊತ್ತಿಲ್ಲ, 25 ವರ್ಷ ಹಾಗೂ 2) ಕುಬೇರ ತಂದೆ ಹೆಸರು 
ಗೊತ್ತಿಲ್ಲ, 25 ವರ್ಷ ಎಂದು ತಿಳಿಸಿದರು . ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಮ್ಮು 
ವರದಿಯೊಂದಿಗೆ ವಾಹನಗಳನ್ನು , ಆರೋಪಿಗಳನ್ನು ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 
ಸೆಕ್ಷನ್ 24, 62 , 71( ಎ) ರಿಂದ ( ಜಿ) ರಡಿ ಮತ್ತು ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144 , 165ರ ಪ್ರಕಾರ ಆನವಟ್ಟಿ ವಲಯದ 
ಅ. ಮೊ . ಸಂಖ್ಯೆ: 28/14 - 15 , ದಿ:09 -10 - 2014 ನ್ನು ಬೆಟ್ಟದಕುರ್ಲಿ ಉಪ ವಲಯ ಅರಣ್ಯಾಧಿಕಾರಿ ಕೇಸು ದಾಖಲಿಸಿ ವಾಹನ, ಆರೋಪಿಗಳು ಮತ್ತು 
ಅರಣ್ಯ ಉತ್ಪನ್ನವನ್ನು ದಾಖಲೆಗಳೊಂದಿಗೆ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ಇವರ ಸಮಕ್ಷಮ ಹಾಜರಡಿಸಿದರು. 

ನಂತರ ವಲಯ ಅರಣ್ಯಾಧಿಕಾರಿ, ಆನವಟ್ಟಿ ವಲಯ ಇವರು ಮೂರು ವಾಹನಗಳನ್ನು ಈ ನ್ಯಾಯಾಲಯಕ್ಕೆ ದಾಖಲೆಗಳೊಂದಿಗೆ 
ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. ಮತ್ತು ಆರೋಪಿಗಳ ವಿರುದ್ದ 
ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಲು ಅನುಮತಿ ನೀಡಿದೆ. 

ಈ ಎರಡು ವಾಹನಗಳಲ್ಲಿ ಕೆಎ - 15 - ಯು -0517 ಮತ್ತು ಕೆಎ -15 -ಎಸ್ -5427ರ “ ಬಿ” ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು 
ಈ ನ್ಯಾಯಾಲಯದಿಂದ ಬಿ3:ಅಮೊ :ವಾಹನ:ವಿವ- 11 / 4 - 15 , ರಲ್ಲಿ ದಿ:19 - 11 - 2014 ಮತ್ತು ದಿ:01 - 01 - 2016 ರಂದು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ 
ಪತ್ರ ಬರೆದು ಕೋರಲಾಗಿದೆ. ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ಎರಡು ವಾಹನಗಳ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ 
ಇಲ್ಲಿಯವರೆಗೆ ಒದಗಿಸಿರುವುದಿಲ್ಲ. ಆದ್ದರಿಂದ ಈ ಎರಡು ವಾಹನಗಳ ಆರ್. ಸಿ. ಮಾಲಿಕರಿಗೆ ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71( ಬಿ) (1) ರ 
ಪ್ರಕಾರ ನೋಟಿಸನ್ನು ಜಾರಿ ಮಾಡಲು ಸಾದ್ಯವಾಗಿರುವುದಿಲ್ಲ. ಈ ಎರಡು ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿದ ನಂತರ ಆರ್‌. ಸಿ. 
ಮಾಲಿಕರಾಗಲೀ ಅವರ ಪರ ವಕೀಲರಾಗಲೀ ಈ ವಿಷಯದ ಮೇಲೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಹೋದಲ್ಲಿ ಅದಕ್ಕೆ ಸಾರಿಗೆ ಅಧಿಕಾರಿ, ಸಾಗರ ಇವರೆ 
ನೇರ ಹೊಣೆಗಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 37 /14 - 15 , 
ದಿ:13 - 11 - 2014ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ನಿರ್ದೇಶಕರು , ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿ: 
ದಿ:10 -12 - 2014ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ, ದಿ:26 - 02 - 2015 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 


೪೮೮೫ 


ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಸಾಗುವಾನಿ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ, ಆನವಟ್ಟಿ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ ಪ್ರಕರಣದ ಪ್ರಥಮ 

ಜಪು ವರದಿ, ಮಹಜರ್ ವರದಿ , ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ 
ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಆದೇಶ 


& 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ. ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಪ್ಪು ಮಾಡಿದ ವಾಹನ ಹಿರೋ 
ಸೈಂಡರ್ ಬೈಕ್ ನಂ :ಕೆಎ -15 - ಯು - 0517 , ( ಛಾಸಿಸ್ ನಂ :ಎಮ್ಬಿಎಲ್‌ಹೆಚ್ಎ10ಎಎಸ್‌ಡಿಹೆಚ್‌ಡಿ59326, ಇಂಜಿನ್ ನಂ : 153797ಸಿಎಮ್‌ಜಿಬಿಜಿಆರ್188) 
ಬಜಾಜ್ ಡಿಸ್ಕವರಿ ಬೈಕ್ ನಂ :ಕೆಎ -15 -ಎಸ್- 5427 ( ಛಾಸಿಸ್ ನಂ : ಎಮ್‌ಡಿಜೆಡ್ ಎ14ಎಜೆಡ್ತಿಡಿಡಬ್ಲೂl7352 , ಇಂಜಿನ್ ನಂ : ಜಿಬಿಜೆಡ್‌ಡಬ್ಲ್ಯುಬಿಕೆ 
51800) ನ್ನು ಮತ್ತು 44 ಸಾಗುವಾನಿ ತುಂಡುಗಳ 2.946ಎಂ3 ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ: 28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
P. R . 618 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3: ಅಮೊ : ವಾಹನ:ವಿವ:14 / 15 -16, ದಿನಾಂಕ : 28 - 07 - 2018. 
ಉಪಸ್ಥಿತರು :: ಡಿ.ಮೋಹನ್ ಕುಮಾರ್ , ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು :: ವಲಯ ಅರಣ್ಯಾಧಿಕಾರಿ , 

ಆನಂದಪುರಂ ವಲಯ , ಚೋರಡಿ. 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ ) 
ಆರೋಪಿಗಳು 

ಪತ್ತೆಯಾಗಿಲ್ಲ 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:06 - 09 -2015 ರಂದು ಟಾಟಾ ಮೋಬೈಲ್ 207 ನಂ :ಕೆಎ - 38 - 4721ರಲ್ಲಿ ಬೀಟೆ ನಾಟಾವನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಹಿರೇಹರಕ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:06 - 09 -2015 ರಂದು ಆನಂದಪುರಂ ವಲಯದ, ಹಿರೇಹರಕ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಸಾಗರ 
ತಾಲ್ಲೂಕು ಆನಂದಪುರಂ ಹೋಬಳಿ, ಮಲಂದೂರು ಗ್ರಾಮದ ಆನಂದಪುರಂ - ಶಿಕಾರಿಪುರಕ್ಕೆ ಹೋಗುವ ರಸ್ತೆಯ ಹೊಸಕೊಪ್ಪ ಕ್ರಾಸ್ ಬಳಿ 
ವಾಹನಗಳನ್ನು ತಪಾಸಣೆ ಸಮಯದಲ್ಲಿ ಆನಂದಪುರಂ ಕಡೆಯಿಂದ ಬಂದ ವಾಹನವನ್ನು ನಿಲ್ಲಿಸಲು ಸೂಚಿಸಿದಾಗ ವಾಹನವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ. 
ಆಸಮಿಗಳು ವಾಹನದಿಂದ ಇಳಿದು ಓಡಲು ಪ್ರಾರಂಭಿಸಿದಾಗ, ಆಸಾಮಿಗಳನ್ನು ಇಲಾಖೆಯವರು ಹಿಡಿಯಲು ಬೆನ್ನಟ್ಟಿದಾಗ, ಆಸಾಮಿಗಳು ಕತ್ತಲೆಯಲ್ಲಿ 
ಕಾಡಿನೊಳಗೆ ಓಡಿ ಕೈಗೆ ಸಿಗದೆ ಪರಾರಿಯಾದರು. ನಂತರ ವಾಹನ ಪರಿಶೀಲಿಸಲಾಗಿ ಟಾಟಾ ಮೋಬೈಲ್ 207 ನಂ :ಕೆಎ - 38 - 4721 ( ಛಾನ್ಸಿಸ್ 
ನಂ :374463ಡಿಎಸ್‌ಜಡ್‌920207 ಮತ್ತು ಇಂಜಿನ್ ನಂ : ಕಂಡುಬಂದಿಲ್ಲ) ಆಗಿರುತ್ತದೆ . ವಾಹನದಲ್ಲಿ ಬೀಟೆ ತುಂಡುಗಳಿದ್ದು, ಈ ತುಂಡುಗಳಿಗೆ ಇಲಾಖಾ 
ಛಾಪಾದ ಗುರುತಿರಲಿಲ್ಲ . ಹಾಗೂ ಈ ಬೀಟೆ ನಾಟಾ ಸಾಗಿಸಲು ರಹದಾರಿ ಇರಲಿಲ್ಲ . ಈ 02 ತುಂಡುಗಳನ್ನು ಅಳತೆ ಮಾಡಲಾಗಿ 0.844ಎ೦3 
ಪ್ರಮಾಣವಿರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, 
ಮಹಜರ್ ವರದಿ ಮತ್ತು ಜಪ್ಪು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 33, 62, 71 ( ಎ), 
104 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144 , 165ರ ಪ್ರಕಾರ ಆನಂದಪುರಂ ವಲಯ ಚೋರಡಿಯ ಅ. ಮೊ . ಸಂಖ್ಯೆ: 
2515 -16ನ್ನು ಹಿರೇಹರಕ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ 
ಅರಣ್ಯಾಧಿಕಾರಿ , ಆನಂದಪುರಂ ವಲಯ, ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 


೪೮೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೩ 


ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿತ್ತಾರೆ. 
ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಈ 
ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ ಬಿ ಎಕ್ಸ್ಟ್ರಾಕ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3: ಅಮೊ : ವಾಹನ:ವಿವ - 1415 -16, 
ದಿ:07 - 09 - 2015ರಂದು ಮತ್ತು ದಿ: 18 - 01 - 2016ರಂದು ಸಾರಿಗೆ ಅಧಿಕಾರಿ, ಬೀದರ್ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ 
ಅಧಿಕಾರಿ, ಬೀದರ್ ಇವರು ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ . ಆದ್ದರಿಂದ ಈ ವಾಹನದ ಆರ್‌. ಸಿ. 
ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ , 1963 ಸೆಕ್ಷನ್ 71( ಬಿ) (1)ರ ಪ್ರಕಾರ ನೋಟಿಸ್‌ನ್ನು ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. ಈ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಂತರ ಇ - ಹರಾಜು ಮೂಲಕ ಈ ವಾಹನವನ್ನು ವಿಲೇಮಾಡಿದ ಮೇಲೆ ನ್ಯಾಯಾಲಯದಲ್ಲಿ ಮೇಲ್ಮನವಿ 
ಸಲ್ಲಿಸಿದರೆ ಅದಕ್ಕೆ ಸಾರಿಗೆ ಅಧಿಕಾರಿ , ಬೀದರ್ ಇವರೆ ನೇರ ಹೊಣೆಗಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ: ಸಿಆರ್ - 2115 -16, ದಿ : 26 - 09 - 2015ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ , ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ , ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ: 24 - 12 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ , ಬೀಟೆ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ ಬಗ್ಗೆ 
ಉಪ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ, ಚೋರಡಿ ಹಿರೇಹರಕ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ 
ವಾಹನದ ಮೇಲೆ ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ, ಜಷ್ಟು ವರದಿಯನ್ನು ವಲಯ ಅರಣ್ಯಾಧಿಕಾರಿ , ಆನಂದಪುರಂ 
ವಲಯ , ಚೋರಡಿ ಇವರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು 
ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ. ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ , ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ಅರಣ್ಯ ಮೊಕದ್ದಮೆ 
ಸಂಖ್ಯೆ:25 / 5 -16 ರಲ್ಲಿ ಜಮ್ಮು ಮಾಡಿದ ವಾಹನ ಟಾಟಾ ಮೋಬೈಲ್ 207 ನಂ :ಕೆಎ - 38 - 4721 ( ಛಾನ್ಸಿಸ್ ನಂ :374463ಡಿಎಸ್‌ಜಡ್‌920207 ಮತ್ತು 
ಇಂಜಿನ್ ನಂ : ಕಂಡುಬಂದಿಲ್ಲ) ವಾಹನದಲ್ಲಿದ್ದ 02 ಬೀಟೆ ತುಂಡುಗಳ ಒಟ್ಟು ಪ್ರಮಾಣ 0.844ಎಂಟನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ 
ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ: 28 - 07 - 2018 ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 
P. R . 619 

ಅಧಿಕೃತ ಅಧಿಕಾರಿ ಹಾಗೂ 
SC -25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊವಾಹನ: ವಿವ:15/14 -15 , ದಿನಾಂಕ : 28- 07 -2018, 
ಉಪಸ್ಥಿತರು 

:: ಡಿ . ಮೋಹನ್ ಕುಮಾರ್ , ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಅಂಬ್ಲಿಗೋಳ ವಲಯ, ಅಂಬ್ಲಿಗೋಳ, 

( ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಾಗರ ) 
ಆರೋಪಿಗಳು 

:: ಪತ್ತೆಯಾಗಿಲ್ಲ . 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:19 - 11 -2014 ರಂದು ಮಾರುತಿ ಓಮ್ಮಿ ನಂ ಜಿಎ - 01- ಜೆ - 0149 ರಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಸಾಲೂರು 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 


ನಾಟಾ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

೪೮೮೭ 
ದಿ: 19 - 11 - 2014 ರಂದು ಅಂಬಿಗೊಳ ವಲಯದ ಸಾಲೂರು ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಇಲಾಖಾ 
ವಾಹನದಲ್ಲಿ ಬೆಳಗಿನ ಜಾವಾ 6.00 ಗಂಟೆಗೆ ಶಿಕಾರಿಪುರ ತಾಲ್ಲೂಕು, ಚುಂಚನಕೊಪ್ಪ ದಿಂದ ಶಿಕಾರಿಪುರಕ್ಕೆ ಹೋಗುವ ಡಾಂಬರ್ ರಸ್ತೆಯಲ್ಲಿ ಬರುವ 
ಸೇತುವೆ ಮೇಲೆ ವಾಹನ ತಪಾಸಣೆ ಮಾಡುತ್ತಿರುವಾಗ , ಚುಂಚನಕೊಪ್ಪ ಕಡೆಯಿಂದ ಒಂದು ಮಾರುತಿ ಓಮ್ಮಿ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚಿಸಿದಾಗ 
20ಮೀಟರ್ ದೂರದಲ್ಲಿ ವಾಹನ ನಿಲ್ಲಿಸಿ, ವಾಹನದಲ್ಲಿದ್ದ ಎರಡು ಜನ ಆಸಾಮಿಗಳು ವಾಹನದಿಂದ ಇಳಿದು ಬತ್ತದ ಗದ್ದೆಯಲ್ಲಿ ಓಡಿದರು. ಇಲಾಖೆಯವರು 
ಬೆನ್ನಟ್ಟಿದರು ಕೈಗೆ ಸಿಗದೆ ಪರಾರಿಯಾದರು, ನಂತರ ವಾಹನ ಪರಿಶೀಲಿಸಲಾಗಿ ಮಾರುತಿ ಓಮ್ಮಿ ನಂ : ಜಿಎ - 01 - ಜೆ - 0149 ( ಛಾಸಿಸ್ ನಂ : 
ಎಸ್‌ಟಿ91ಐಎನ್‌232534 , ಇಂಜಿನ್ ನಂ :ಎಫ್‌ಬಿಎನ್1594826) ಆಗಿದ್ದು , ವಾಹನದೊಳಗೆ ನಾಲ್ಕು ಬೀಟೆ ತುಂಡುಗಳನ್ನು ಪರಿಶೀಲಿಸಲಾಗಿ, ಈ ತುಂಡುಗಳ 
ಮೇಲೆ ಇಲಾಖಾ ಛಾಪಾ ಗುರುತು ಇರಲಿಲ್ಲ. ಈ ತುಂಡುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಈ 04 ಬೀಟೆ ತುಂಡುಗಳ ಅಳತೆ ಮಾಡಲಾಗಿ 
0.900ಎಂ3 ಆಗಿದ್ದು , ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಫ್ತು ವರದಿಯೊಂದಿಗೆ ವಾಹನ, 
ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 24, 50, 62, 71 ( ಎ), 104( ಎ) ರಡಿ ಮತ್ತು 
ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144, 165ರ ಪ್ರಕಾರ ಅಂಬ್ಲಿಗೊಳ ವಲಯದ ಅ . ಮೊ . ಸಂಖ್ಯೆ : 41 / 4 - 15 , ದಿ :19 - 11 - 2014 ರಂದು 
ಉಪ ವಲಯ ಅರಣ್ಯಾಧಿಕಾರಿ, ಸಾಲೂರು ಶಾಖೆ ಇವರು ದಾಖಲಿಸಿರುತ್ತಾರೆ. ನಂತರ ವಾಹನ, ಅರಣ್ಯ ಉತ್ಪನ್ನ ಮತ್ತು ದಾಖಲೆಗಳನ್ನು ವಲಯ 
ಅರಣ್ಯಾಧಿಕಾರಿ ಅಂಬ್ಲಿಗೊಳ ವಲಯ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 
ನಂತರ ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೋಳ ವಲಯ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. 

ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ದಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ “ ಬಿ” ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ: ವಿವ - 1514-15ರಲ್ಲಿ 
ದಿ:21 - 11 - 2014 ರಂದು The Director of Transport Commissioner, Panaji ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಅದರಂತೆ ಸಾರಿಗೆ ಅಧಿಕಾರಿ, 
ಪಣಜಿ ಇವರ ಪತ್ರ ಸಂಖ್ಯೆ : ಎಡಿಟಿ:ಬಿಐಸಿ: ಇಎಸ್‌ಟಿ: ಐಎನ್‌ಎಫ್:04 /2015, ದಿ:02 - 01- 2015ರಲ್ಲಿ ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ 
ಒದಗಿಸಿರುತ್ತಾರೆ . ಈ ಬಿ ಎಕ್ಸ್ ಟ್ಯಾಕ್ಸ್‌ನಲ್ಲಿ ನಮೂದಿಸಿದ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಜಾರ್ಜ ಕೊಟಿನೋ ಬಿನ್ ನೆಸ್ಸಿಡಡಾ ಕೊಟಿನೋ , ಮನೆ ನಂ 
125, ಪಿಸ್ತುಲೆಮಾ, ಸತ್ತಾರಿಗೋವಾ, ಸತ್ತಾರಿ - 403506 ಎಂದು ನಮೂದಿಸಲಾಗಿದೆ. ಈ ಹೆಸರಿನ ವಿಳಾಸಕ್ಕೆ , ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 
71( ಬಿ) (1) ರ ಪ್ರಕಾರ ನೋಟಿಸನ್ನು ನೋಂದಣಿ ಅಂಚೆ ಮೂಲಕ 30 ದಿನಗಳ ಕಾಲಾವಕಾಶ ನೀಡಿ ದಿ:05 -03 - 2015 ರಂದು ಜಾರಿ ಮಾಡಿದೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 53 /14 - 15, 
ದಿ:07 - 03 - 2015ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ , ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:31 - 03 - 2015 ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ, ದಿ: 09 - 04 - 2015 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : . . . . . . . ವಾದ ಮಂಡಿಸಿರುತ್ತಾರೆ , ಈ ವಾಹನದಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವಾಗ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ 

ಪ್ರಥಮ ವರ್ತಮಾನ ವರದಿ , ಜಪ್ಪು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ .ಮೋಹನ್ ಕುಮಾರ್, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಫ್ತು ಮಾಡಿದ ವಾಹನ 
ಮಾರುತಿ ಓಮ್ಮೆ ನಂ : ಜಿಎ - 01 - ಜೆ - 0149 ( ಛಾಸಿಸ್ ನಂ : ಎಸ್‌ಟಿ9lಐಎನ್‌232534 , ಇಂಜಿನ್ ನಂ :ಎಫ್‌ಬಿಎನ್1594826) ರಲ್ಲಿ ಮತ್ತು 04 ಬೀಟೆ 
ತುಂಡುಗಳ 0.900ಎಂ3 ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿನಾಂಕ: 28 -07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 620 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ. 


೪೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3: ಅಮೊ : ವಾಹನ:ವಿವ:15/15 -16, ದಿನಾಂಕ : 28 - 07 -2018, 
ಉಪಸ್ಥಿತರು 

:: ಡಿ.ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ , 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ , 
ಶಿರಳಕೊಪ್ಪ ವಲಯ , ಶಿರಳಕೊಪ್ಪ 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

: ಪತ್ತೆಯಾಗಿಲ್ಲ 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:05 - 09 -2015 ರಂದು ಹಿರೋ ಹೊಂಡಾ ಸಿಡಿ -100 ಬೈಕ್ ನಂ :ಕೆಎ -27 - ಎ -1684 ಮತ್ತು ಡಿಸ್ಕವರಿ ಬೈಕ್ ಕೆಎ - 27 - ಇಬಿ - 7765ರಲ್ಲಿ 
ಶ್ರೀಗಂಧ ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಸುಣ್ಣದಕೊಪ್ಪ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:05- 09 -2015 ರಂದು ಶಿರಾಳಕೊಪ್ಪ ವಲಯದ ಸುಣ್ಣದಕೊಪ್ಪ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಶಿಕಾರಿಪುರ ತಾಲ್ಲೂಕು, ತಾಳಗುಂದ ಹೋಬಳಿ , ಹುಲಗಿನಕೊಪ್ಪ ಗ್ರಾಮದ ಸ. ನಂ .73ರ ಶ್ರೀಗಂಧದ ನೆಡುತೋಪಿನಲ್ಲಿ ಬೆಳಿಗ್ಗೆ 
5.00 ಗಂಟೆ ಸಮಯದಲ್ಲಿ ಗಸ್ತು ಮಾಡುತ್ತಾ ಪರಿಶೀಲಿಸಿದಾಗ ಸ್ವಲ್ಪ ದೂರದಲ್ಲಿ ಕೆಲವು ಆಸಾಮಿಗಳು ಶ್ರೀಗಂಧದ ಮರಗಳನ್ನು ಕಡಿಯುತ್ತಿರುವುದು ಕಂಡು 
ಮರಕಡಿಯುತ್ತಿರುವ ಆಸಾಮಿಗಳನ್ನು ಇಲಾಖೆಯವರು ಹಿಡಿಯಲು ಸುತ್ತುವರಿದಾಗ ಆಸಾಮಿಗಳು ಕತ್ತಲೆಯಲ್ಲಿ ಕಾಡಿನೊಳಗೆ ಓಡಿ ಕೈಗೆ ಸಿಗದೆ 
ಪರಾರಿಯಾದರು. ವಾಹನ ಪರಿಶೀಲಿಸಲಾಗಿ ಹಿರೋ ಹೊಂಡಾ ಸಿಡಿ-100 ಬೈಕ್ ನಂ :ಕೆಎ - 27 - ಎ -1684 ( ಛಾನ್ಸಿಸ್ 
ನಂ :ಎಮ್‌ಬಿಎಲ್‌ಹೆಚ್ಎ10ಎಎಲ್‌ಸಿಹೆಚ್‌ಇ80024 ಮತ್ತು ಇಂಜಿನ್ ನಂ : ಹೆಚ್‌ಎ10ಇಜೆಸಿಹೆಚ್‌ಇಎ2013) ಮತ್ತು ಡಿಸ್ಕವರಿ ಬೈಕ್ ಕೆಎ -27 - ಇಬಿ - 7765 
( ಛಾನ್ಸಿಸ್ ನಂ : ಎಮ್‌ಡಿಎ57ಎಸ್‌ಜಡ್ಇಡಬ್ಲ್ಯೂಎಲ್ 20148 ಮತ್ತು ಇಂಜಿನ್ ನಂ : ಪಿಎಸ್‌ಜಡ್ಡಬ್ಲೂಎಲ್‌95900 ) ಆಗಿರುತ್ತದೆ . ವಾಹನದಲ್ಲಿ 19 
ಶ್ರೀಗಂಧದ ತುಂಡುಗಳಿದ್ದು, ಈ ತುಂಡುಗಳಿಗೆ ಇಲಾಖಾ ಛಾಪಾದ ಗುರುತಿರಲಿಲ್ಲ ಹಾಗೂ ಈ ಶ್ರೀಗಂಧ ಸಾಗಿಸಲು ರಹದಾರಿ ಇರಲಿಲ್ಲ. ಈ 19 
ತುಂಡುಗಳನ್ನು ತೂಕ ಮಾಡಲಾಗಿ 35 ಕೆ. ಜಿ . ಇರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ ಮತ್ತು ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 
ಸೆಕ್ಷನ್ 71( ಎ), 84, 86, 87 ಮತ್ತು ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144 , 165ರ ಪ್ರಕಾರ ಶಿರಾಳಕೊಪ್ಪ ವಲಯದ ಅ . ಮೊ . ಸಂಖ್ಯೆ 
15 / 5 -16ನ್ನು ಸುಣ್ಣದಕೊಪ್ಪ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ 
ಅರಣ್ಯಾಧಿಕಾರಿ , ಶಿರಾಳಕೊಪ್ಪ ವಲಯ , ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ . 

ವಲಯ ಅರಣ್ಯಾಧಿಕಾರಿ , ಶಿರಾಳಕೊಪ್ಪ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು 
ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ 
ಆದೇಶವಾಗಿದೆ. 

ಈ ವಾಹನದ ಪ್ರತಿಯ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ- 15/15 - 16 , 
ದಿ:08 - 09 - 2015ರಂದು ಸಾರಿಗೆ ಅಧಿಕಾರಿ, ಹಾವೇರಿ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ ಅಧಿಕಾರಿ, ಹಾವೇರಿ ಇವರು ಈ 
ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ದಿ:20 - 02 - 2016ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಮೊದಲನೇ ವಾಹನವಾದ ಹಿರೋ ಹೊಂಡಾ ಸಿಡಿ - 100 
ಬೈಕ್ ನಂ :ಕೆಎ - 27 - ಎ -1684 ರ ಬಿ ಎಕ್ಸಟ್ರಾಕ್ಸ್‌ನಲ್ಲಿ ಆರ್.ಸಿ. ಮಾಲೀಕರ ಹೆಸರು ಶ್ರೀ ಶಿವನಾಯ್ಕ , ಟಿ ಲಾಮಾ ಬಿನ್ ತ್ಯಾವರ ನಾಯ್ಕ , ನಿದನೇಗಿಲು 
ವಾಸ ಗುಂಡಗತ್ತಿ ಅಂಚೆ, ಹಿರೆಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ, ಎಂದು ಮತ್ತು ಎರಡನೇ ವಾಹನವಾದ ಡಿಸ್ಕವರಿ ಬೈಕ್ ಕೆಎ - 27 - ಇಬಿ - 7765 ರ 
“ ಬಿ” ಎಕ್ಸ್ ಟ್ಯಾಕ್ಸ್‌ನಲ್ಲಿ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಮಂಜನಾಯ್ಕ ಎಸ್. ಲಾಮಾ ಬಿನ್ ಸಿದ್ದನಾಯ್ಕ , ನಿದನೇಗಿಲು ವಾಸ, ಗುಂಡಗತ್ತಿ ಅಂಚೆ, 
ಹಿರೆಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ ಎಂದು ನಮೂದಿಸಿರುತ್ತಾರೆ. ಈ ಎರಡು ವಾಹನಗಳ ಆರ್. ಸಿ. ಮಾಲೀಕರ ಹೆಸರಿನ ವಿಳಾಸಕ್ಕೆ ಕರ್ನಾಟಕ ಅರಣ್ಯ 
ಕಾಯ್ದೆ , 1963 ಸೆಕ್ಷನ್ 71 ( ಬಿ ) (1) ರ ಪ್ರಕಾರ ನೋಟಿಸ್‌ನ್ನು 30ದಿನಗಳ ಕಾಲವಕಾಶ ನೀಡಿ ದಿ : 27 - 02 - 2016ರಂದು ನೋಂದಣಿ ಅಂಚೆ ಮೂಲಕ ಜಾರಿ 
ಮಾಡಿದೆ. ಈ ನೋಟೀಸ್ ಜಾರಿಮಾಡಿದ ಬಗ್ಗೆ ಅಂಚೆ ಇಲಾಖೆಯವರು ಸ್ವೀಕೃತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ . 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 2145 -16, ದಿ:26 - 09 - 2015ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ:24 - 12 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಶ್ರೀಗಂಧವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ ಬಗ್ಗೆ ಉಪ 
ವಲಯ ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯದ ಸುಣ್ಣದಕೊಪ್ಪ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ ವಾಹನದ ಮೇಲೆ 
ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಫ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಶಿರಾಳಕೊಪ್ಪ ವಲಯ ಇವರು 
ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೪೮೮೯ 


ಪ್ರಕಟಣೆ ಹೊರ 


ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 

ತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ. ಮೋಹನ್ ಕುಮಾರ್, ಕ. ಅ . ಸೇ ., ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ ( ಜಿ ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಶಿರಾಳಕೊಪ್ಪ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ :15 / 5 -16 ರಲ್ಲಿ ಜಮ್ಮು 
ಮಾಡಿದ ವಾಹನ ಹಿರೋ ಹೊಂಡಾ ಸಿಡಿ - 100 ಬೈಕ್ ನಂ :ಕೆಎ - 27 - ಎ -1684 ( ಛಾನ್ಸಿಸ್ ನಂ :ಎಮ್ಬಿಎಲ್‌ಹೆಚ್ ಎ 10 ಎಎಲ್‌ಸಿಹೆಚ್ ಇ 80024 ಮತ್ತು 
ಇಂಜಿನ್ ನಂ : ಹೆಚ್ಎ10ಇಜೆಸಿಹೆಚ್‌ಇಎ2013) ವನ್ನು ಮತ್ತು ಡಿಸ್ಕವರಿ ಬೈಕ್ ಕೆಎ - 27 - ಇಬಿ - 7765 ( ಛಾನ್ಸಿಸ್ ನಂ : ಎಮ್‌ಡಿ 
257ಎಜೆಡ್ಡಬ್ಲೂಎಲ್ 20148 ಮತ್ತು ಇಂಜಿನ್ ನಂ : ಪಿಎಚ್ಚೆಡ್‌ಡಬ್ಲೂಎಲ್‌95900) ಎರಡು ವಾಹನದಲ್ಲಿದ್ದ 19 ಶ್ರೀಗಂಧದ ತುಂಡು ಒಟ್ಟು 35 
ಕೆ . ಜಿ . ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ 
ದಿನಾಂಕ:28:07:2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 621. 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ . 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3: ಅಮೊ :ವಾಹನ:ವಿವ:16 /14 - 15 , ದಿನಾಂಕ : 28 -07 - 2018, 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಆನಂದಪುರ ವಲಯ , ಚೋರಡಿ 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

ಯಾರೂ ಪತ್ತೆಯಾಗಿರುವುದಿಲ್ಲ 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ . 
ಪ್ರಸ್ತಾವನೆ : 

ದಿ: 27 - 05 - 2014 ರಂದು ಕವಾಸಕಿ ಬಾಕ್ಸರ್ ಬೈಕ್ ನಂ : ಕೆಎ -15 - ಹೆಚ್ - 6971ರಲ್ಲಿ ಬೀಟೆ, ಸಾಗುವಾನಿ ಸೈಜ್‌ನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ 
ಚೋರಡಿ ಶಾಖೆ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ . 

ದಿ:27 - 05 - 2014 ರಂದು ಆನಂದಪುರಂ ವಲಯದ ಆನಂದಪುರಂ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು 
ಶಿವಮೊಗ್ಗ ತಾಲ್ಲೂಕು, ಚೋರಡಿ ಗ್ರಾಮದ ಸ. ನಂ .118ರ ಕರಡಿಬೆಟ್ಟ ಮೀಸಲು ಅರಣ್ಯದ ಮರಾಠಿ ಕ್ಯಾಂಪ್ ಬಳಿ ರಾತ್ರಿ 10.30ರ ಸಮಯದಲ್ಲಿ ಗಸ್ತು 
ಕಾಯುತ್ತಿರುವಾಗ ಒಂದು ವಾಹನ ಚೋರಡಿ ಕಡೆಯಿಂದ ಶಿಕಾರಿಪುರ ಕಡೆಗೆ ಬರುತ್ತಿರುವುದನ್ನು ತಪಾಸಣೆ ಮಾಡಲು ನಿಲ್ಲಿಸಲು ಸೂಚಿಸಿದಾಗ ನಿಲ್ಲಿಸದೆ 
ವೇಗವಾಗಿ ಮುಂದೆ ಹೋದಾಗ, ಇಲಾಖಾ ವಾಹನದಲ್ಲಿ ಬೆನ್ನಟ್ಟಿ ದೊಡ್ಡಹಳ್ಳದ ಬಳಿ ವಾಹನ ನಿಲ್ಲಿಸಿ ಎರಡು ಜನ ಆಸಾಮಿಗಳು ವಾಹನ ಬಿಟ್ಟು ಕಾಡಿನಲ್ಲಿ 
ಓಡಿ ಕೈಗೆ ಸಿಗದೆ ಪರಾರಿಯಾದರು. ಓಡಿಹೋದ ಆಸಾಮಿಗಳು ಯಾರೆಂದು ಗುರುತಿಸಲು ಸಾದ್ಯವಾಗಿರುವುದಿಲ್ಲ. ಆಸಾಮಿಗಳು ಬಿಟ್ಟುಹೋದ ವಾಹನ 
ಪರಿಶೀಲಿಸಲಾಗಿ ಕವಾಸಕಿ ಬಾಕ್ಸರ್ ಬೈಕ್ ನಂ : ಕೆಎ -15 - ಹೆಚ್ - 6971 ( ಛಾಸಿಸ್ ನಂ : ಬಿಎಫ್‌ಎಫ್‌ಬಿಹೆಚ್ಎಲ್ 38700, ಇಂಜಿನ್ 
ನಂ :ಕಂಡುಬಂದಿರುವುದಿಲ್ಲ) ಆಗಿದ್ದು, ವಾಹನದಲ್ಲಿ ಇಬ್ಬರು ಆಸಾಮಿಗಳ ಮಧ್ಯದಲ್ಲಿ ಸಾಗುವಾನಿ ಮತ್ತು ಬೀಟೆ ತುಂಡಿದ್ದು, ಈ ತುಂಡುಗಳ ಮೇಲೆ 
ಇಲಾಖಾ ಛಾಪಾ ಗುರುತು ಇರಲಿಲ್ಲ. ಈ ತುಂಡುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಈ ತುಂಡುಗಳ ಅಳತೆ ಮಾಡಲಾಗಿ, ಸಾಗುವಾನಿ ಸೈಜ್ 
2 = 0. 058, ಬೀಟೆ 01 = 0. 011ಎಂ3 , ಒಟ್ಟು 3 = 0.069ಎಂ3 ಇದ್ದು , ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ 
ವರದಿ , ಜಮ್ಮು ವರದಿಯೊಂದಿಗೆ ವಾಹನ , ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 24, 
62, 71 ( ಎ), 104 ( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು, 1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ: 
09 /14 - 15 , ನ್ನು ಉಪ ವಲಯ ಅರಣ್ಯಾಧಿಕಾರಿ, ಚೋರಡಿ ಶಾಖೆ ಇವರು ದಾಖಲಿಸಿರುತ್ತಾರೆ. ನಂತರ ವಾಹನ , ಅರಣ್ಯ ಉತ್ಪನ್ನ ಮತ್ತು ದಾಖಲೆಗಳನ್ನು 
ವಲಯ ಅರಣ್ಯಾಧಿಕಾರಿ ಆನಂದಪುರಂ ವಲಯ , ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ನಂತರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ , ಚೋರಡಿ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, 
ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ “ ಬಿ” ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ-16/14 - 15, 
ದಿ: 25 - 11 - 2014ರಂದು ಸಾರಿಗೆ ಅಧಿಕಾರಿ, ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ವಾಹನದ 
“ ಬಿ” ಎಕ್ಸ್ಟ್ರಾಕ್ಸ್‌ನ್ನು ದಿ:07 - 08 - 2015ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಅಮಿರ್ 


೪೮೯೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಜನ್ ಸಬ್ ಬಿನ್ ಹಮೀದ್ ಸಬ್ ಖಾಜಿ., ಹಿತ್ತಲ ಗ್ರಾಮ , ಶಿಕಾರಿಪುರ ತಾಲ್ಲೂಕು, ಎಂದು ನಮೂದಿಸಿರುತ್ತಾರೆ. ಈ ಹೆಸರಿನ ವಿಳಾಸಕ್ಕೆ ಹಾಗೂ 
ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ , 1963 ಸೆಕ್ಷನ್ 71 ( ಬಿ) (1) ರ ಪ್ರಕಾರ ನೋಟಿಸ್‌ನ್ನು 30ದಿನಗಳ ಕಾಲವಕಾಶ ನೀಡಿ 
ದಿ: 13 - 08 - 2015ರಂದು ನೋಂದಣಿ ಅಂಚೆ ಮೂಲಕ ಜಾರಿ ಮಾಡಿದೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್‌- 53 /14 -15 , 
ದಿ:07 - 03 - 2015ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾಟಕ ರಾಜ್ಯಪತ್ರ ವಿಭಾಗ , ಬೆಂಗಳೂರು ಮತ್ತು 
ನಿರ್ದೇಶಕರು , ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:31- 03 - 2015ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ, ದಿ:09 - 04 - 2016 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ , ಈ ವಾಹನದಲ್ಲಿ ಬೀಟೆ ಮತ್ತು ಸಾಗುವಾನಿ ತುಂಡುಗಳನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವಾಗ ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ . ನಂತರ 
ತನಿಖಾಧಿಕಾರಿ ಈ ಪ್ರಕರಣದ ಪ್ರಥಮ ವರ್ತಮಾನ ವರದಿ, ಜಪ್ಪು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ .ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಆನಂದಪುಂ ವಲಯ, ಚೋರಡಿ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ 
ವಾಹನ ಬಾಕ್ಸರ್ ಬೈಕ್ ನಂ : ಕೆಎ - 15 - ಹೆಚ್ - 6971 ( ಛಾಸಿಸ್ ನಂ : ಬಿಎಫ್ಎಫ್‌ಬಿಹೆಚ್ಎಲ್‌38700, ಇಂಜಿನ್ ನಂ :ಕಂಡುಬಂದಿರುವುದಿಲ್ಲ) ನ್ನು ಮತ್ತು 
ಸಾಗುವಾನಿ ಸೈಜ್ 2 = 0.058, ಬೀಟೆ 01 = 0. 01lಎಂ3, ಒಟ್ಟು 3 = 0.069ಎಂ3ಅನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
P. R . 622 

ಅಧಿಕೃತ ಅಧಿಕಾರಿ ಹಾಗೂ 
SC- 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ:ವಿವ:16 /15 - 16, ದಿನಾಂಕ : 28 - 07 - 2018. 
ಉಪಸ್ಥಿತರು 

ಡಿ.ಮೋಹನ್ ಕುಮಾರ್, ಕ. ಅ . ಸೇ ., 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಅಂಬ್ಲಿಗೊಳ ವಲಯ , ಅಂಬ್ಲಿಗೊಳ, 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ ) 
ಆರೋಪಿಗಳು 

: ಪತ್ತೆಯಾಗಿಲ್ಲ . 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ :09 - 09 - 2015 ರಂದು ಪ್ಯಾಷನ್ ಪ್ರೋ ಬೈಕ್ ನಂ :ಕೆಎ -15 - ಎಸ್ - 3961 ಮತ್ತು ಟಿ . ವಿ . ಎಸ್ . ಸ್ವಾರ್‌ಸಿಟಿ ಬೈಕ್ ಕೆಎ - 15 - ಯು - 6491 ರಲ್ಲಿ ನಾಡಾ 
ಬಾಂಬ್‌ಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಸಾಲೂರು ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ 
ಕೆಳಗಿನಂತಿದೆ. 

ದಿ:09 - 09 - 2015 ರಂದು ಅಂಬ್ಲಿಗೊಳ ವಲಯದ ಸಾಲೂರು ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಶಿಕಾರಿಪುರ ತಾಲ್ಲೂಕು, ಸಾಲೂರು ಗ್ರಾಮದ ಸ. ನಂ . 829ರ ಹರಗಿಹಾಳ ಕಿರು ಅರಣ್ಯದಲ್ಲಿ ಬೆಳಗಿನ ಜಾವಾ 5 . 00 ಗಂಟೆಯ 
ಸಮಯದಲ್ಲಿ ನಾಲ್ಕು ಜನ ಆಸಾಮಿಗಳು ಎರಡು ಬೈಕಿನಲ್ಲಿ ಕಾಡಿನೊಳಗೆ ಚೀಲದೊಂದಿಗೆ ಬಂದರು, ನಂತರ ಇಲಾಖೆಯವರು ಅವರನ್ನು ಹಿಡಿಯಲು 
ಮುಂದೆ ಹೋದಾಗ ಬೈಕನ್ನು ಸ್ಥಳದಲ್ಲೇ ಬಿಟ್ಟು ಕೈಯಲ್ಲಿದ್ದ ಚೀಲವನ್ನು ಎಸೆದು ಓಡಲು ಪ್ರಾರಂಭಿಸಿದರು ಇಲಾಖೆಯವರು ಅವರನ್ನು ಬೆನ್ನಟ್ಟಿ ಒಬ್ಬ 
ಆಸಾಮಿಯನ್ನು ಹಿಡಿಯಲು ಸಾಧ್ಯವಾಯಿತು. ಉಳಿದ ಮಾರು ಜನ ಆಸಾಮಿಗಳು ಕತ್ತಲೆಯಲ್ಲಿ ಕಾಡಿನೊಳಗೆ ಓಡಿ ಕೈಗೆಸಿಗದೆ ಪರಾರಿಯಾದರು. ಸಿಕ್ಕಿ ಬಿದ್ದ 


ಭಾಗ ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

೪೮೯೧ 
ಆಸಾಮಿಯ ಹೆಸರು ಶಿವಾಜಿ ಬಿನ್ ಗಿಡ್ಡಪ್ಪ , 48 ವರ್ಷ, ಚಿಕ್ಕಸಾಲೂರು ವಾಸ, ಸಾಲೂರು ಗ್ರಾಮ , ಶಿಕಾರಿಪುರ ತಾಲ್ಲೂಕು, ಓಡಿಹೋದ ಆಸಾಮಿ ಹೆಸರು 
1) ಅಶೋಕ ಬಿನ್ ಹುಚ್ಚಪ್ಪ, 30 ವರ್ಷ, ಚಿಕ್ಕಸಾಲೂರು ವಾಸ, ಸಾಲೂರು ಗ್ರಾಮ ಶಿಕಾರಿಪುರ ತಾಲ್ಲೂಕು, 2) ಪರಮೇಶ ಬಿನ್ ನಾಗಪ್ಪ, 25 ವರ್ಷ 
3) ರವಿ ಬಿನ್ ಕೋಬ್ರಪ್ಪ 25 ವರ್ಷ, ಇಬ್ಬರೂ ಹೋತನಕಟ್ಟೆ ವಾಸ ಮತ್ತು ಗ್ರಾಮ , ಶಿಕಾರಿಪುರ ತಾಲ್ಲೂಕು ಎಂದು ಸಿಕ್ಕಿಬಿದ್ದ ಆಸಾಮಿ ತಿಳಿಸಿದನು. 
ನಂತರ ಹಿಡಿದ ಆಸಾಮಿಯನ್ನು ವಾಹನ ಹತ್ತಿರ ಕರೆತಂದು ವಾಹನ ಪರಿಶೀಲಿಸಲಾಗಿ ಪ್ಯಾಷನ್ ಷೋ ಬೈಕ್ ನಂ :ಕೆಎ -15 -ಎಸ್ - 3961 
( ಛಾಸಿಸ್ ನಂ : ಎಂಬಿಎಲ್‌ಎಚ್‌ಎloಎಡಬ್ಲೂಸಿಹೆಚ್‌ಹೆಚ್35ಎ21, ಇಂಜಿನ್ ನಂ : ಸಿ1297ಸಿಎಂ3ಜಿಬಿಜಿಆರ್188) ಟಿ. ವಿ .ಎಸ್.ಸ್ಟಾರ್‌ ಸಿಟಿ ಬೈಕ್ 
ನಂ : ಕೆಎ -15 - ಯು - 6491 ( ಛಾಸಿಸ್ ನಂ : ಎಂಡಿ62ಎಸ್‌ಎನ್‌ಎಫ್14ಇlಎ48184 , ಇಂಜಿನ್ ನಂ :ಎಎಫ್1421051691 ) ಆಗಿದ್ದು, ಆಸಾಮಿಗಳು ಎಸೆದ 
ಚೀಲದಲ್ಲಿ 55 ನಾಡಾ ಬಾಂಬು ಇದ್ದು, ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಜಪ್ಪು 
ವರದಿಯೊಂದಿಗೆ ಆಸಾಮಿ , ವಾಹನ, ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್, 78ರ ಮತ್ತು 
ವನ್ಯಜೀವಿ ಸಂರಕ್ಷಣಾ ಕಾಯ್ದೆ , 1972ರ ಉಪನಿಯಮ 9, 51ರ ಪ್ರಕಾರ ಅಂಬ್ಲಿಗೊಳ ವಲಯದ ಅ. ಮೊ . ಸಂಖ್ಯೆ : 24 /15 - 16ನ್ನು ಉಪ ವಲಯ 
ಅರಣ್ಯಾಧಿಕಾರಿ , ಸಾಲೂರು ಶಾಖೆ ಇವರು ದಾಖಲಿಸಿರುತ್ತಾರೆ. ನಂತರ ಆಸಾಮಿ , ವಾಹನ ಅರಣ್ಯ ಉತ್ಪನ್ನ ಹಾಗೂ ದಾಖಲೆಗಳನ್ನು ವಲಯ 
ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ನಂತರ ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ ಇವರು ಆಸಾಮಿಯನ್ನು ಜೆ.ಎಮ್.ಎಫ್. ಸಿ. ನ್ಯಾಯಾಲಯಕ್ಕೆ ಒಪ್ಪಿಸಿ, ವಾಹನವನ್ನು 
ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ 
ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ಎರಡು ವಾಹನಗಳ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ 
1615 -16 , ದಿ:16 - 09 - 2015, ದಿ:19 - 01 - 2016 ಮತ್ತು ದಿ:6 - 06 -2017 ರಂದು ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಗಿದೆ. 
ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರು ದಿ:15 - 04 - 2016ರಲ್ಲಿ ಒಂದು ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಮಾತ್ರ ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. 
ಈ “ ಬಿ” ಎಕ್ಸ್ ಟ್ಯಾಕ್ಸ್‌ನಲ್ಲಿ ನಮೂದಿಸಿದ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಕೆ. ರವಿ ಕುಮಾರ್ ಬಿನ್ ಕೊಟ್ರಪ್ಪ, ಹೊತನಕಟ್ಟಿ ವಾಸಿ, ಸಾಲೂರು ಅಂಚೆ, 
ಶಿಕಾರಿಪುರ ತಾಲ್ಲೂಕು ಎಂದು ನಮೂದಿಸಲಾಗಿದೆ. ಈ ಹೆಸರಿನ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ 
ನೋಟೀಸನ್ನು ನೋಂದಣಿ ಅಂಚೆ, ಮೂಲಕ 30 ದಿನಗಳ ಕಾಲಾವಕಾಶ ನೀಡಿ ದಿ:31- 08 - 2017 ರಂದು ಜಾರಿ ಮಾಡಿದೆ. ನೋಟೀಸ್ ಜಾರಿಮಾಡಿದ 
ಬಗ್ಗೆ ಸ್ವೀಕೃತಿಯನ್ನು ಅಂಚೆ ಇಲಾಖೆಯವರು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಟಿ. ವಿ.ಎಸ್. ಸ್ವಾರ್‌ ಸಿಟಿ ಬೈಕ್ ನಂ :ಕೆಎ - 15 - ಎಸ್ - 6491 ವಾಹನದ 
" ಬಿ " ವಹಿಯನ್ನು ಸಾರಿಗೆ ಅಧಿಕಾರಿ ಸಾಗರ ಇವರು ಈ ನ್ಯಾಯಾಲಯಕ್ಕೆ ದಿ: 21 - 09 - 2017ರಂದು ಒದಗಿಸಿರುತ್ತಾರೆ. ಈ ಬಿ ಎಕ್ಸ್ ಟ್ಯಾಕ್ಸ್‌ನಲ್ಲಿ 
ನಮೂದಿಸಿದ ಆರ್. ಸಿ. ಮಾಲೀಕರ ಹೆಸರು ಶ್ರೀ ಪರಮೇಶ್ವರಪ್ಪ ಬಿನ್ ನಾಗಪ್ಪ, ಹೊತನಕಟ್ಟಿ ವಾಸಿ, ಸಾಲೂರು ಅಂಚೆ, ಶಿಕಾರಿಪುರ ತಾಲ್ಲೂಕು ಎಂದು 
ನಮೂದಿಸಲಾಗಿದೆ. ಈ ಹೆಸರಿನ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ 
30 ದಿನಗಳ ಕಾಲಾವಕಾಶ ನೀಡಿ ದಿ : 07 - 12 - 2017 ರಂದು ಜಾರಿ ಮಾಡಿದೆ. ನೋಟೀಸ್ ಜಾರಿಮಾಡಿದ ಬಗ್ಗೆ ಸ್ವೀಕೃತಿಯನ್ನು ಅಂಚೆ ಇಲಾಖೆಯವರು ಈ 
ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 21/15 -16 , 
ದಿ:26 - 09 - 2015ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:24 - 12 - 2015 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ 
ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ . 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ನಾಡಾ ಬಾಂಬ್‌ಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ . ನಂತರ ತನಿಖಾಧಿಕಾರಿ ಈ ಪ್ರಕರಣದ 
ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ 
ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್ , ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ, 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ಅರಣ್ಯ ಮೊಕದ್ದಮೆಯಲ್ಲಿ ಜಪ್ತು ಮಾಡಿದ ವಾಹನ 
ಪ್ಯಾಷನ್ ಪ್ರೋ ಬೈಕ್ ನಂ :ಕೆಎ - 15 - ಎಸ್ -3961( ಛಾಸಿಸ್ ನಂ : ಎಂಬಿ ಎಲ್‌ಹೆಚ್10ಎಡಬ್ಲೂಸಿಹೆಚ್‌ಹೆಚ್35ಎ21, ಇಂಜಿನ್ ನಂ : 
ಸಿ1297ಸಿಎಂ3ಜಿಬಿಜಿಆರ್-188) ಟಿ.ವಿ .ಎಸ್. ಸ್ಟಾರ್ ಸಿಟಿ ಬೈಕ್ ನಂ :ಕೆಎ -15 - ಯು -6491 ( ಛಾಸಿಸ್ ನಂ : ಎಂಡಿ62ಎಸ್‌ಎನ್‌ಎಫ್14ಇlಎ48184 , 
ಇಂಜಿನ್ ನಂ :ಎಎಫ್141051691 ) ರಲ್ಲಿ ಮತ್ತು 55 ನಾಡಾ ಬಾಂಬ್ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ 55 ನಾಡಾ ಬಾಂಬ್‌ಗಳನ್ನು ನ್ಯಾಯಾಲಯದಲ್ಲಿ ಆರೋಪಿಗಳ ವಿಚಾರಣೆಗೆ ವಲಯ ಕಛೇರಿಯಲ್ಲಿ ಸುರಕ್ಷತೆಯಾಗಿಡಲು ಮತ್ತು 
ವಾಹನಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ 


೪೮೯೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಸರಿಪಡಿಸಿ ದಿ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P. R. 623 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:17/15 -16, ದಿನಾಂಕ : 28 - 07 -2018 
ಉಪಸ್ಥಿತರು 

:: ಡಿ.ಮೋಹನ್ ಕುಮಾರ್ ಕ. ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ , ಸಾಗರ . 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಆನವಟ್ಟಿ ವಲಯ , ಆನವಟ್ಟಿ, 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: ಪತ್ತೆಯಾಗಿಲ್ಲ 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:10 - 09 - 2015 ರಂದು ಸುಜುಕಿ ಮ್ಯಾಕ್ 100 ಬೈಕ್ ನಂ :ಕೆಎ - 15 -ಎಚ್ - 0534ರಲ್ಲಿ ಸಾಗುವಾನಿ ನಾಟಾ ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು 
ಬೆಟ್ಟದಕೂರ್ಲಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:10 - 09 - 2015 ರಂದು ಆನವಟ್ಟಿ ವಲಯದ, ಬೆಟ್ಟದಕೂರ್ಲಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಸೊರಬ 
ತಾಲ್ಲೂಕು ಕುಪ್ಪಗಡ್ಡೆ ಹೋಬಳಿ ಬೆಟ್ಟದಕೂರ್ಲಿ ಎಸ್.ಎಫ್. ನ ಸರ್ವೆ ನಂಬರ್ 01ರ ಪಕ್ಕದ ಕುಪ್ಪಗಡ್ಡೆ - ಹಸವಿಗೆ ಹೋಗುವ ಟಾರ್ ರಸ್ತೆಯಲ್ಲಿ ಗಸ್ತು 
ಕಾಯುತ್ತಿರುವಾಗ ಕುಪಗಡ್ಡೆ ಕಡೆಯಿಂದ ಬರುತ್ತಿರುವ ಒಂದು ವಾಹನವನ್ನು ಬ್ಯಾಟರಿ ಬೆಳಕಿನ ಸಹಾಯದಿಂದ ನಿಲ್ಲಿಸಲು ಸೂಚಿಸಿದಾಗ ವಾಹನ ನಿಲ್ಲಿಸದೆ 
ವೇಗವಾಗಿ ಮುಂದೆ ಹೋದಾಗ ಇಲಾಖೆಯವರು ಬೈಕ್‌ನ್ನು ಬೆನ್ನಟ್ಟಿದಾಗ ಆಸಾಮಿಗಳು ಬೈಕ್‌ನ್ನು ರಸ್ತೆ ಬದಿಯ ಗುಂಡಿಗೆ ದೂಡಿ ವಾಹನದಲ್ಲಿದ್ದ 
ಆಸಾಮಿಗಳು ಕೈಗೆ ಸಿಗದೆ ಕಾಡಿನೊಳಗೆ ಓಡಿ ಪರಾರಿಯಾದರು . ನಂತರ ವಾಹನ ಪರಿಶೀಲಿಸಲಾಗಿ ಸುಜುಕಿ ಮಾಕ್ 100 ಬೈಕ್ ನಂ :ಕೆಎ - 15 -ಎಚ್ - 0534 
( ಛಾನ್ಸಿಸ್ ನಂ :1903ಎಫ್265825 ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ಆಗಿರುತ್ತದೆ. ವಾಹನದಲ್ಲಿ 2 ಸಾಗುವಾನಿ ನಾಟಾಗಳಿದ್ದು, ಈ 
ತುಂಡುಗಳಿಗೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಹಾಗೂ ಈ ಸಾಗುವಾನಿ ನಾಟಾಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಈ ನಾಟಾಗಳನ್ನು ಅಳತೆ 
ಮಾಡಲಾಗಿ 02 = 0. 023ಎಂ3 ಪ್ರಮಾಣವಿರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ 
ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 
62 , 71( ಎ), ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಆನಂದಪುರಂ ವಲಯದ ಅ . ಮೊ . ಸಂಖ್ಯೆ 17/15 -16ನ್ನು 
ಬೆಟ್ಟದಕೂರ್ಲಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಆನವಟ್ಟಿ 
ವಲಯ , ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ “ ಬಿ ” ಎಕ್ಸ್ ಟ್ಯಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3: ಅಮೊ :ವಾಹನ: ವಿವ- 17 / 5 - 16 , 
ದಿ: 18 - 09 - 2015 ರಂದು ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ ಅಧಿಕಾರಿ, ಸಾಗರ ಇವರು ಈ ವಾಹನದ 
“ ಬಿ ” ಎಕ್ಸ್ಟ್ರಾಕ್ಸ್‌ನ್ನು ದಿ : 28 - 09 - 2015 ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ ಬಿ ಎಕ್ಸ್ಟ್ರಾಕ್ಸ್‌ನಲ್ಲಿ ಆರ್. ಸಿ. ಮಾಲೀಕರ ಹೆಸರು 
ಶ್ರೀ ಪರಮೇಶ್ವರಯ್ಯ , ಬಿನ್ ಶಿವರಾಮಯ್ಯ , ಹೆಣ್ಣಿಗೆ ವಾಸ ಮತ್ತು ಅಂಚೆ, ಹೊಸನಗರ ತಾಲ್ಲೂಕು, ಎಂದು ನಮೂದಿಸಿರುತ್ತಾರೆ. ಈ ಹೆಸರಿನ ವಿಳಾಸಕ್ಕೆ 
ಹಾಗೂ ಈ ವಾಹನದ ಆರ್.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71 ( ಬಿ) (1)ರ ಪ್ರಕಾರ ನೋಟಿಸ್‌ನ್ನು 30ದಿನಗಳ ಕಾಲವಕಾಶ 
ನೀಡಿ ದಿ: 23 - 01 -2016 ರಂದು ನೋಂದಣೆ ಅಂಚೆ ಮೂಲಕ ಜಾರಿ ಮಾಡಿದೆ . ಈ ನೋಟೀಸ್ ಜಾರಿಮಾಡಿದ ಬಗ್ಗೆ ಅಂಚೆ ಇಲಾಖೆಯವರು 
ಸ್ವೀಕೃತಿಯನ್ನು ಈ ನ್ಯಾಯಾಲಯ ಒದಗಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 21/15 -16, ದಿ:26 - 09 - 2015ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ:24 - 12 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ . . . . . . . . ರ೦ದು ವಾದ ಮಂಡಿಸಿ, ಸಾಗುವಾನಿಯನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯದ ಬೆಟ್ಟದಕೊರ್ಲಿ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ . 
ಈ ವಾಹನದ ಮೇಲೆ ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಫ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಆನವಟ್ಟಿ 


ಶಾಖೆ ಇವರು ಪತ್ತೆಹಚ್ಚಿ ಅಮಿನಲ್ ಕೇಸು ದಾಖಲಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

೪೮೯೩ 
ವಲಯ ಇವರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ . ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ , ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ , ಆನವಟ್ಟಿ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ:17 / 5 - 16ರಲ್ಲಿ ಜಪ್ತು ಮಾಡಿದ 
ವಾಹನ ಸುಜುಕಿ ಮ್ಯಾಕ್ಸ್ 100 ಬೈಕ್ ನಂ :ಕೆಎ - 15 -ಎಚ್ - 0534 ( ಛಾನ್ಸಿಸ್ ನಂ :1903ಎಫ್ 265825 ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ವನ್ನು 
ಮತ್ತು ವಾಹನದಲ್ಲಿದ್ದ ಸಾಗುವನಿ ನಾಟಾ 02 = 0.023ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ :28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 
ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P. R . 624 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊವಾಹನ: ವಿವ:18/15 - 16 , ದಿನಾಂಕ : 28 - 07 -2018 , 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಅ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಅಂಬ್ಲಿಗೋಳ ವಲಯ, ಅಂಬ್ಲಿಗೊಳ, 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

ಪತ್ತೆಯಾಗಿಲ್ಲ. 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:15 -10 - 2015 ರಂದು ಟಿ. ವಿ.ಎಸ್. ವಿಕ್ಟರ್ ಬೈಕ್ ನಂ :ಕೆಎ -35 - ಜೆ - 7685ರಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಕಲ್ಪನೆ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:15 -10 -2015 ರಂದು ಅಂಬ್ಲಿಗೊಳ ವಲಯದ ಕಲ್ಪನೆ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಶಿಕಾರಿಪುರ 
ತಾಲ್ಲೂಕು, ಅಂಜನಾಪುರ ಹೋಬಳಿ, ಕಲ್ಮನೆ ಗ್ರಾಮದ ಸರ್ವೆ ನಂಬರ್ 185ರ ಕರಡಿಬೆಟ್ಟ ಮೀಸಲು ಅರಣ್ಯದ ಕಲ್ಪನಮಟ್ಟ ಹತ್ತಿರದ ಕಾಲುದಾರಿಯಲ್ಲಿ 
ಬೆಳಗ್ಗೆ 7.30 ಗಂಟೆ ಸಮಯದಲ್ಲಿ ಗಸ್ತು ಕಾಯುತ್ತಿರುವ ಸ್ಥಳದಿಂದ ಬ್ಯಾಟರಿ ಬಿಟ್ಟು ನೋಡಿದಾಗ, 100ಮೀಟರ್ ದೂರದಲ್ಲಿ ಒಂದು ಬೈಕ್ ಮತ್ತು ಇಬ್ಬರು 
ಆಸಾಮಿಗಳು ನಿಂತಿರುವುದು ಕಂಡುಬಂದು ಹತ್ತಿರ ಹೋಗುತ್ತಿರುವಾಗ ಆಸಾಮಿಗಳು ಬೈಕ್ ಬಿಟ್ಟು ಓಡಲು ಪ್ರಾರಂಭಿಸಿದರು ಅವರನ್ನು ಇಲಾಖೆಯವರು 
ಬೆನ್ನಟ್ಟಿದರು ಕೈಗೆ ಸಿಗದೆ ಕಾಡಿನೊಳಗೆ ಓಡಿ ಪರಾರಿಯಾದರು, ಮತ್ತು ಓಡಿಹೋದ ಆಸಾಮಿಗಳು ಯಾರೆಂದು ಪರಿಚಯವಾಗಲಿಲ್ಲ ನಂತರ ವಾಹನ 
ಪರಿಶೀಲಿಸಲಾಗಿ ಟಿ.ವಿ .ಎಸ್. ವಿಕ್ಟರ್ ಬೈಕ್ ನಂ :ಕೆಎ - 35 - ಜೆ -7685 ( ಛಾಸಿಸ್ ನಂ : ಎನ್3211ಎಫ್312294 ,ಇಂಜಿನ್ ನಂ :ಎನ್3211ಎಮ್314560) ಆಗಿದ್ದು , 
ವಾಹನದೊಳಗೆ ಎರಡು ಬೀಟೆ ಮರದ ತುಂಡುಗಳಾಗಿದ್ದು, ಈ ತುಂಡುಗಳ ಮೇಲೆ ಇಲಾಖಾ ಛಾಪಾ ಗುರುತು ಇರಲಿಲ್ಲ. ಈ ತುಂಡುಗಳನ್ನು ಸಾಗಿಸಲು 
ರಹದಾರಿ ಇರಲಿಲ್ಲ. ಈ 02 ಬೀಟೆ ತುಂಡುಗಳ ಅಳತೆ ಮಾಡಲಾಗಿ 0.060ಎಂ3 ಆಗಿದ್ದು, ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ 
ವರ್ತಮಾನ ವರದಿ, ಮಹಜರ್ ವರದಿ, ಜಷ್ಟು ವರದಿಯೊಂದಿಗೆ ವಾಹನ, ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 50, 62 , 71 ( ಎ), 104( ಎ) ರಡಿ ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ 
ಅಂಬ್ಲಿಗೊಳ ವಲಯದ ಅ. ಮೊ . ಸಂಖ್ಯೆ : 30 /15 - 16 , ದಿ :15 -10 - 2015 ರಂದು ಉಪ ವಲಯ ಅರಣ್ಯಾಧಿಕಾರಿ, ಕಲ್ಕನೆ ಶಾಖೆ ಇವರು ದಾಖಲಿಸಿರುತ್ತಾರೆ . 
ನಂತರ ವಾಹನ , ಅರಣ್ಯ ಉತ್ಪನ್ನ ಮತ್ತು ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ ಅಂಬ್ಲಿಗೊಳ ವಲಯ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ನಂತರ ವಲಯ ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ 
ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , 
ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ :ವಾಹನ:ವಿವ-18/15 - 16 , ರಲ್ಲಿ 
ದಿ:20-10 - 2015 ಮತ್ತು ದಿ:29 -01- 2016 ರಂದು ಸಾರಿಗೆ ಅಧಿಕಾರಿ ಹೊಸಪೇಟೆ ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಅದರಂತೆ ಸಾರಿಗೆ ಅಧಿಕಾರಿ, 


೪೮೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಹೊಸಪೇಟೆ ಇವರು ದಿ: 26 - 03 -2016 ರಂದು ಈ ವಾಹನದ “ ಬಿ” ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ . ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ 
ನಮೂದಿಸಿದ ಆರ್‌. ಸಿ. ಮಾಲೀಕರ ಹೆಸರು ಶ್ರೀ ಟಿ . ಇಸ್ಮಾಯಿಲ್ ಬಿನ್ ಅಲ್ಲಾಬಕ್ಷಿ, ಭಗತ್‌ಸಿಂಗ್ ನಗರ, ಡ್ಯಾಮ್‌ರೋಡ್, ಹೊಸಪೇಟೆ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ ಎಂದು ನಮೂದಿಸಲಾಗಿದೆ. ಈ ಹೆಸರಿನ ವಿಳಾಸಕ್ಕೆ , ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಬಿ ) (1) ರ ಪ್ರಕಾರ ನೋಟಿಸನ್ನು 
ನೋಂದಣಿ ಅಂಚೆ ಮೂಲಕ 30 ದಿನಗಳ ಕಾಲಾವಕಾಶ ನೀಡಿ ದಿ :30 - 03 - 2016 ರಂದು ಜಾರಿ ಮಾಡಿದೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 23 /15 -16, 
ದಿ:18 - 01 - 2016 ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ , ಕರ್ನಾಟಕ ರಾಜ್ಯಪತ್ರ ವಿಭಾಗ , ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:07 - 02 - 2016 ರಂದು ವನಕೃಪ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ, ದಿ: 25 - 02 -2016 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ , ಅಂಬ್ಲಿಗೊಳ ವಲಯ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ ಪ್ರಕರಣದ 
ಪ್ರಥಮ ವರ್ತಮಾನ ವರದಿ , ಜಪ್ಪು ವರದಿ , ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ 
ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್ , ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು , ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಅಂಬ್ಲಿಗೊಳ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ:30 /15 -16ರಲ್ಲಿ ಜಪ್ತು 
ಮಾಡಿದ ವಾಹನ ಟಿ. ವಿ .ಎಸ್. ವಿಕ್ಟರ್ ಬೈಕ್ ನಂ :ಕೆಎ - 35 - ಜೆ - 7685 ( ಛಾಸಿಸ್ ನಂ : ಎನ್3211ಎಫ್ 312294 , ಇಂಜಿನ್ ನಂ :ಎನ್3211ಎಮ್314560) ರಲ್ಲಿ 
ಮತ್ತು 02 ಬೀಟೆ ತುಂಡುಗಳ 0.060ಎಂ3 ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 
ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 
30 (ಮೂವತ್ತು ) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 625 

ಅಧಿಕೃತ ಅಧಿಕಾರಿ ಹಾಗೂ 
SC- 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ ವಾಹನ: ವಿವ:19/ 14- 15, ದಿನಾಂಕ : 28- 07 - 2018 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ, 
ಸೊರಬ ವಲಯ, ಸೊರಬ . 
( ಸಹಾಯಕ ಸರ್ಕಾರಿ ಅಭಿಯೋಜಕರು , ಸಾಗರ) 


ಆರೋಪಿಗಳು 


ಸಾಧಿಕ್ , 


ಭಾದ್ಯತೆದಾರರು 

ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:23 - 01-2015 ರಂದು ಹಿರೋ ಹೊಂಡಾ ಸಿಡಿ - 100 ಬೈಕ್ ನಂ :ಕೆಎ - 17- ಜೆ- 7367 ರಲ್ಲಿ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು 
ಸೊರಬ ವಲಯದ ಕಸಬಾ - 2 ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ:23 - 01 - 2015 ರಂದು ಸೊರಬ ವಲಯದ ಕಸಬಾ -2 ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ 
ವರ್ತಮಾನದ ಮೇರೆಗೆ ಸೊರಬ ತಾಲ್ಲೂಕು ಬೀಳಾಗಿ ಗ್ರಾಮದ ಸ. ನಂ . 22ರಲ್ಲಿ ಹಿಡುವಳಿ ಜಾಗ ಪರಿಶೀಲಿಸಿದಾಗ ಒಬ್ಬ ಶ್ರೀಗಂಧದ ಮರ ಕಡಿದು ಬೈಕ್‌ನಲ್ಲಿ 
ಇಟ್ಟುಕೊಂಡಿರುವುದನ್ನು ಹಿಡಿದು ವಿಚಾರಿಸಿದಾಗ ಸಾಧಿಕ್ ಬಿನ್ ಹುಸೇನ್ ಸಾಬ್ , 24 ವರ್ಷ ಅಕ್ಕಿಪೇಟೆ ಶಿರಾಳಕೊಪ್ಪ ವಾಸಿ ಶಿಕಾರಿಪುರ ತಾಲ್ಲೂಕು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

೪೮೯೫ 
ಎಂದು ತಿಳಿಸಿದನು. ವಾಹನ ಪರಿಶೀಲಿಸಲಾಗಿ ನೀಲಿಬಣ್ಣದ ಹಿರೋ ಹೊಂಡಾ ಸಿಡಿ -100 ಬೈಕ್ ನಂ :ಕೆಎ - 17- ಜೆ- 7367 ( ಛಾನ್ಸಿಸ್ ನಂ : ಮತ್ತು ಇಂಜಿನ್ 
ನಂ : ಕಂಡು ಬಂದಿರುವುದಿಲ್ಲ) ಆಗಿರುತ್ತದೆ. ವಾಹನದಲ್ಲಿ 4 ಶ್ರೀಗಂಧದ ತುಂಡು ಮತ್ತು 10 ಚಕ್ಕೆಗಳಿದ್ದು, ಈ ತುಂಡುಗಳಿಗೆ ಇಲಾಖಾ ಛಾಪಾದ 
ಗುರುತಿರಲಿಲ್ಲ. ಹಾಗೂ ಈ ಶ್ರೀಗಂಧ ಸಾಗಿಸಲು ರಹದಾರಿ ಇರಲಿಲ್ಲ. ಈ ತುಂಡು ಮತ್ತು ಚಕ್ಕೆಗಳನ್ನು ತೂಕ ಮಾಡಲಾಗಿ 40 ಕೆ. ಜಿ . ಇರುತ್ತದೆ. 
ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ, ಆಸಾಮಿ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ 
ಮತ್ತು ಜಪ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ), 84, 86, 87 ಮತ್ತು ಕರ್ನಾಟಕ 
ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಸೊರಬ ವಲಯದ ಅ. ಮೊ . ಸಂಖ್ಯೆ 77/14 - 15ನ್ನು ಕಸಬಾ -2 ಶಾಖೆಯ ಉಪ ವಲಯ 
ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ , ಇವರ ಸಮಕ್ಷಮ 
ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಸೊರಬ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ 
ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ-19 /14 - 15 , 
ದಿ :03 - 02 - 2015 ರಂದು ಸಾರಿಗೆ ಅಧಿಕಾರಿ, ದಾವಣಗೆರೆ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ ಆಧಿಕಾರಿ, ದಾವಣಗೆರೆ ಇವರು ಈ 
ವಾಹನದ ಬಿ ಎಕ್ಸ್ಟ್ರಾಕ್ಟನ್ನು ದಿ:24- 02 -2015 ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಆರ್. ಸಿ. ಮಾಲೀಕರ ಹೆಸರು 
ಶ್ರೀ ರಾಘು, ಎಲ್. ಬಿನ್ ಲಕ್ಷ್ಮಣ್, ಎಂ . ಪದ್ಮಶ್ರೀ ಶಾಲೆ ಹಿಂಭಾಗ, ನಲ್ಲೂರು (ಕ್ಯಾಂಪ್) ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ, ಎಂದು 
ನಮೂದಿಸಿರುತ್ತಾರೆ. ಈ ಹೆಸರಿನ ವಿಳಾಸಕ್ಕೆ ಹಾಗೂ ಈ ವಾಹನದ ಆರ್.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ 
ನೋಟಿಸ್‌ನ್ನು 30 ದಿನಗಳ ಕಾಲವಕಾಶ ನೀಡಿ ದಿ: 03 - 03 - 2015 ರಂದು ನೋಂದಣಿ ಅಂಚೆ ಮೂಲಕ ಜಾರಿ ಮಾಡಿದೆ. ಈ ನೋಟೀಸ್ ಜಾರಿಮಾಡಿದ 
ಬಗ್ಗೆ ಅಂಚೆ ಇಲಾಖೆಯವರು ಸ್ವೀಕೃತಿಯನ್ನು ಈ ನ್ಯಾಯಾಲಯ ಒದಗಿಸಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್ - 53 /14 -15 , ದಿ:07- 03 - 2015ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ , ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ: 31 - 03 - 2015 ರಂದು ಸಾಗರ ಸಂದೇಶ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ. ದಿ:09 - 04 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು 
ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ : 28 - 7 -2018 ರಂದು ವಾದ ಮಂಡಿಸಿ, ಶ್ರೀಗಂಧವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯದ ಕಸಬಾ - 2 ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ 
ವಾಹನದ ಮೇಲೆ ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ, ಜಷ್ಟು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಸೊರಬ 
ವಲಯ ಇವರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ :77 4 - 15 ರಲ್ಲಿ ಜಪ್ತು ಮಾಡಿದ 
ವಾಹನ ಹಿರೋ ಹೊಂಡಾ ಸಿಡಿ- 100 ಬೈಕ್ ನಂ: ಕೆಎ - 17 - ಜೆ- 7367 ( ಛಾನ್ಸಿಸ್ ನಂ: ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ವನ್ನು ಮತ್ತು 
ವಾಹನದಲ್ಲಿದ್ದ ಶ್ರೀಗಂಧದ 4 ತುಂಡು ಮತ್ತು 10 ಚಕ್ಕೆ ಒಟ್ಟು 40 ಕೆ. ಜಿ. ಯನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ : 28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
P. R . 626 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 


೪೮೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧, ೨೦೧೮ 

ಭಾಗ ೩ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ ವಾಹನ:ವಿವ:19 /15 - 16 , ದಿನಾಂಕ : 28 - 07 - 2018 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್ , ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 
ಪಿರ್ಯಾಧಿದಾರರು 

:: ವಲಯ ಅರಣ್ಯಾಧಿಕಾರಿ , 

ಸೊರಬ ವಲಯ, ಸೊರಬ . 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: ಪತ್ತೆಯಾಗಿಲ್ಲ 
ಭಾದ್ಯತೆದಾರರು 

:: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ: 17 - 11 - 2015 ರಂದು ಲಗೇಜ್ ಆಟೋ ನಂ :ಕೆಎ - 15 -4994ರಲ್ಲಿ ಸಾಗುವಾನಿ ನಾಟಾವನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದನ್ನು ಸೊರಬ 
ವಲಯದ ಕಸಬಾ - 1 ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

- ದಿ: 17 - 11 - 2015 ರಂದು ಸೊರಬ ವಲಯದ ಕಸಬಾ-1 ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು, ಸೊರಬ ತಾಲ್ಲೂಕು 
ಚಿತ್ರಟ್ಟಿಹಳ್ಳಿ ಗ್ರಾಮದ ಕ್ರಾಸ್ ಬಳಿ ಕಾಯುತ್ತಿರುವಾಗ, ಒಂದು ಲಗೇಜ್ ಆಟೋವನ್ನು ನಿಲ್ಲಿಸಿಸಲು ಸೂಚಿಸಿದಾಗ ನಿಲ್ಲಸದೆ ವೇಗವಾಗಿ ಮುಂದೆ ಸಾಗಿದಾಗ 
ಇಲಾಖೆಯವರು ಬೆನ್ನಟ್ಟಿ ನಿಲ್ಲಿಸಲಾಗಿ, ವಾಹನದಲ್ಲಿದ್ದ ಆಸಾಮಿಗಳು ಇಲಾಖೆಯವರನ್ನು ನೋಡಿ, ವಾಹನದಿಂದ ಇಳಿದು ವಾಹನ ಅಲ್ಲಿಯೇ ಬಿಟ್ಟು 
ಕಾಡಿನೊಳಗೆ ಓಡಿ ಕೈಗೆಸಿಗದೆ ಪರಾರಿಯಾದರು. ನಂತರ ವಾಹನ ಪರಿಶೀಲಿಸಲಾಗಿ ಹಳದಿ ಮತ್ತು ಹಸಿರು ಬಣ್ಣದ ಲಗೇಜ್ ಆಟೋ ನಂ :ಕೆಎ - 15 - 4994 
( ಛಾನ್ಸಿಸ್ ನಂ : 1910ಜೆ1390 ಮತ್ತು ಇಂಜಿನ್ ನಂ : ಕಂಡು ಬಂದಿರುವುದಿಲ್ಲ) ಆಗಿರುತ್ತದೆ. ವಾಹನದ ಬಾಡಿಯೊಳಗಡೆ ನಾಲ್ಕು ಸಾಗುವಾನಿ ತುಂಡುಗಳಿದ್ದು 
ಈ ತುಂಡುಗಳಿಗೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಹಾಗೂ ಈ ತುಂಡುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಸಾಗುವಾನಿ 4 ತುಂಡುಗಳನ್ನು ಅಳತೆ 
ಮಾಡಲಾಗಿ 0.226ಎಂ3 ಪ್ರಮಾಣವಿರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ , ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ 
ವರ್ತಮಾನ ವರದಿ, ಮಹಜರ್ ವರದಿ ಮತ್ತು ಜಫ್ತು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 
71( ಎ) , 80 , ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144 , 165ರ ಪ್ರಕಾರ ಸೊರಬ ವಲಯದ ಅ . ಮೊ . ಸಂಖ್ಯೆ 36 / 5 -16ನ್ನು 
ಕಸಬಾ-1 ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, 
ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿರುತ್ತಾರೆ. ಈ 
ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ 
ಆದೇಶವಾಗಿದೆ. 

ಈ ವಾಹನದ ಪ್ರತಿಯ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3: ಅಮೊ : ವಾಹನ :ವಿವ- 19 /15 -16, 
ದಿ :24 - 11 - 2015 ರಂದು ಮತ್ತು 29 - 01 - 2016 ರಂದು ಸಾರಿಗೆ ಅಧಿಕಾರಿ , ಸಾಗರ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ 
ಅಧಿಕಾರಿ , ಸಾಗರ ಇವರು ಈ ವಾಹನದ “ ಬಿ” ಎಕ್ಸ್ಟ್ರಾಕ್ಸ್‌ನ್ನು ಇಲ್ಲಿಯವರೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಈ ವಾಹನದ ಆರ್. ಸಿ. 
ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71 ( ಬಿ) (1)ರ ಪ್ರಕಾರ ನೋಟಿಸ್‌ನ್ನು ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ . ಈ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಂತರ ಈ - ಹರಾಜು ಮೂಲಕ ಈ ವಾಹನವನ್ನು ವಿಲೇಮಾಡಿದ ಮೇಲೆ ನ್ಯಾಯಾಲಯದಲ್ಲಿ ಮೇಲ್ಮನವಿ 
ಸಲ್ಲಿಸಿದರೆ ಅದಕ್ಕೆ ಸಾರಿಗೆ ಅಧಿಕಾರಿ ಸಾಗರ ಇವರೆ ನೇರ ಹೊಣೆಗಾರರಾಗಿರುತ್ತಾರೆ. 

ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ- ಪ್ರಕಟಣೆ:ಸಿಆರ್‌- 23 /15 -16, ದಿ:18 - 01 - 2016ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ:07 - 02 - 2016 ರಂದು ವನಕೃಪ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ . ದಿ: 25 - 02 - 2016 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು 
ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಸಾಗುವಾನಿ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ 
ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯದ ಕಸಬಾ -1 ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ ವಾಹನದ ಮೇಲೆ 
ಕೇಸು ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ ವರದಿ , ಮಹಜರ್ ವರದಿ , ಜಫ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ ಇವರು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೪೮೯೭ 


ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್ , ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು , ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ:36 / 5 - 16ರಲ್ಲಿ ಜಪ್ತು ಮಾಡಿದ 
ವಾಹನ ಹಳದಿ ಮತ್ತು ಹಸಿರು ಬಣ್ಣದ ಲಗೇಜ್ ಆಟೋ ನಂ :ಕೆಎ - 15 -4994 ( ಛಾನ್ಸಿಸ್ ನಂ : 1910ಜೆ1390 ಮತ್ತು ಇಂಜಿನ್ ನಂ : ಕಂಡು 
ಬಂದಿರುವುದಿಲ್ಲ) ವನ್ನು ಮತ್ತು ವಾಹನದಲ್ಲಿದ್ದ ಸಾಗುವಾನಿ ನಾಟಾ 4 = 0.226ಎಂ3ಅನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ ದಿ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 

ದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
P . R . 627 

ಅಧಿಕೃತ ಅಧಿಕಾರಿ ಹಾಗೂ 
SC - 25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ: ವಿವ:20/15 - 16, ದಿನಾಂಕ : 28 - 07 - 2018, 
ಉಪಸ್ಥಿತರು 

:: ಡಿ.ಮೋಹನ್ ಕುಮಾರ್ ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು 

ವಲಯ ಅರಣ್ಯಾಧಿಕಾರಿ , 
ಆನಂದಪುರಂ ವಲಯ , ಚೋರಡಿ. 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

ಪತ್ತೆಯಾಗಿಲ್ಲ 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:24 -11- 2015 ರಂದು ಹಿರೋ ಹೊಂಡಾ ಸ್ಪೆಂಡರ್‌ ಬೈಕ್ ನಂ :ಕೆಎ - 14 - 6 - 2664ರಲ್ಲಿ ಸಾಗುವಾನಿ ನಾಟಾವನ್ನು ಅಕ್ರಮವಾಗಿ 
ಸಾಗಿಸುತ್ತಿರುವುದನ್ನು ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

- ದಿ: 24 -11- 2015 ರಂದು ಆನಂದಪುರಂ ವಲಯದ, ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಶಿವಮೊಗ್ಗ 
ತಾಲ್ಲೂಕು ಕುಂಸಿ ಹೋಬಳಿ, ಚೋರಡಿ ಗ್ರಾಮದ ಸರ್ವೆ ನಂಬರ್ 117ರ ಚೋರಡಿ ಕಿರು ಅರಣ್ಯದಲ್ಲಿ ಗಸ್ತು ತಿರುಗುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಒಂದು 
ಮರ ಬಿದ್ದಿರುವುದು ಮತ್ತು ಬಿದ್ದಿರುವ ಮರದ ಹತ್ತಿರ ಇಬ್ಬರು ಆಸಾಮಿಗಳು ನಿಂತಿರುವುದು ಕಂಡು ಅವರನ್ನು ಹಿಡಿಯಲು ಸುತ್ತುವರಿದು ಇಬ್ಬರು 
ಆಸಾಮಿಗಳನ್ನು ಹಿಡಿದು, ಆಸಾಮಿಗಳ ಹೆಸರು 1) ಮಂಜೇಶಿ ಬಿನ್ ಸತ್ಯಪ್ಪ 35ವರ್ಷ 2) ಸುರೇಶ ಆಲಿಯಾಸ್ ಕಾಗೆ ಸೂರಿ ಬಿನ್ ನೇಮಪ್ಪ 40ವರ್ಷ , 
ಇಬ್ಬರು ಚೋರಡಿ ಗ್ರಾಮದವರು . ನಂತರ ವಾಹನ ಪರಿಶೀಲಿಸಲಾಗಿ ಹಿರೋ ಹೊಂಡಾ ಸೈಂಡರ್ ಬೈಕ್ ನಂ :ಕೆಎ -14 - ಕೆ - 2664 ( ಛಾನ್ಸಿಸ್ 
ನಂ :98318ಎಫ್‌05148 ಮತ್ತು ಇಂಜಿನ್ ನಂ : 98ಡಿ17ಈ04362 ) ಆಗಿರುತ್ತದೆ. ವಾಹನದಲ್ಲಿ ಸಾಗುವಾನಿ ತುಂಡುಗಳಿದ್ದು, ಈ ತುಂಡುಗಳಿಗೆ ಇಲಾಖಾ 
ಛಾಪಾದ ಗುರುತಿರಲಿಲ್ಲ. ಹಾಗೂ ಈ ಸಾಗುವಾನಿ ನಾಟಾ ಸಾಗಿಸಲು ರಹದಾರಿ ಇರಲಿಲ್ಲ. ಈ 03 ತುಂಡುಗಳನ್ನು ಅಳತೆ ಮಾಡಲಾಗಿ 0.373ಎಂ3 
ಪ್ರಮಾಣವಿರುತ್ತದೆ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಪ್ರಥಮ ವರ್ತಮಾನ ವರದಿ, 
ಮಹಜರ್ ವರದಿ ಮತ್ತು ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 24 , 62 , 71( ಎ ) ರ ಮತ್ತು 
ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯ ಚೋರಡಿಯ ಅ. ಮೊ . ಸಂಖ್ಯೆ: 3905 - 16ನ್ನು 
ಚೋರಡಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ದಾಖಲಿಸಿ, ನಂತರ ವಾಹನದೊಂದಿಗೆ ಎಲ್ಲಾ ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ, ಆನಂದಪುರಂ 
ವಲಯ , ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. 

ವಲಯ ಅರಣ್ಯಾಧಿಕಾರಿ , ಆನಂದಪುರಂ ವಲಯ , ಚೋರಡಿ ಇವರು ಈ ವಾಹನ ಮತ್ತು ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಹಾಜರಡಿಸಿತ್ತಾರೆ. 
ಈ ವಾಹನವನ್ನು ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ 
ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ಪ್ರತಿಯ ಬಿ ಎಕ್ಸ್ಟ್ರಾಕ್ಸ್‌ನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ:ವಿವ- 20 /15 - 16 , 
ದಿ : 01 - 12 - 2015 ರಂದು ಮತ್ತು ದಿ: 29 - 01 - 2016 ರಂದು ಸಾರಿಗೆ ಅಧಿಕಾರಿ, ಶಿವಮೊಗ್ಗ ಇವರಿಗೆ ಪತ್ರ ಬರೆದು ಕೋರಲಾಯಿತು. ಅದರಂತೆ ಸಾರಿಗೆ 
ಅಧಿಕಾರಿ, ಶಿವಮೊಗ್ಗ ಇವರು ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ದಿ :18 - 02 - 2016 ರಂದು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ 
“ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಶ್ರೀ ಕುಮಾರ ಬಿನ್ ಸರ್ವೇಶ, ಹಕ್ಕಿಪಿಕ್ಕಿ ಕ್ಯಾಂಪ್ ಹಸೂಡಿ, ಶಿವಮೊಗ್ಗ ತಾಲ್ಲೂಕು ಎಂದು ನಮೂದಿದೆ. ಈ ವಾಹನದ 
ಬಿ ಎಕ್ಸ್ಟ್ರಾಕ್ಸ್‌ನಲ್ಲಿ ನಮೂದಿಸಿದ ವಿಳಾಸಕ್ಕೆ ಮತ್ತು ಈ ವಾಹನದ ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) (1) ರ ಪ್ರಕಾರ 
ದಿ : 24 - 02 - 2016ರಂದು ನೋಟಿಸ್‌ನ್ನು ನೋಂದಣಿ ಅಂಚೆ ಮೂಲಕ ಜಾರಿ ಮಾಡಿದೆ. 


೪೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೩ 


ಈ ನಡುವೆ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ: ಸಿಆರ್‌ - 23/15 - 16, ದಿ:18 - 01 - 2016ರಂದು 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು ನಿರ್ದೇಶಕರು, 
ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. ಅದರಂತೆ 
ದಿ:07 - 02 - 2016ರಂದು ವನಕೃಪ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ. ದಿ: 25 - 02 - 2016 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು 
ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಸಾಗುವಾನಿ ನಾಟಾವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ 
ಬಗ್ಗೆ ಉಪ ವಲಯ ಅರಣ್ಯಾಧಿಕಾರಿ, ಚೋರಡಿ ಶಾಖೆ ಇವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ಈ ವಾಹನದ ಮೇಲೆ ಕೇಸು ದಾಖಲಿಸಿದ 
ಬಗ್ಗೆ ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಫ್ತು ವರದಿಯನ್ನು ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ . ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ.ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ರಿಂದ ( ಜಿ) ಹಾಗೂ 
ಇಲ್ಲಿವರೆಗಿನ ತಿದ್ದುಪಡಿ ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ:39 / 5 -16 ರಲ್ಲಿ 
ಜಪ್ತು ಮಾಡಿದ ವಾಹನ ಹಿರೋ ಹೊಂಡಾ ಸೈಂಡರ್ ಬೈಕ್ ನಂ :ಕೆಎ -14 -6 - 2664 ( ಛಾನ್ಸಿಸ್ ನಂ : 98ಡಿ18ಎಫ್05148 ಮತ್ತು ಇಂಜಿನ್ 
ನಂ : 9831704362) ವಾಹನದಲ್ಲಿದ್ದ 03 ಸಾಗುವಾನಿ ತುಂಡುಗಳ ಒಟ್ಟು ಪ್ರಮಾಣ 0. 373ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ 
ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿ :28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ 
ಅಂತಿಮ ಆದೇಶವಾಗಿರುತ್ತದೆ. 
P . R . 628 

ಅಧಿಕೃತ ಅಧಿಕಾರಿ ಹಾಗೂ 
Sc-25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3: ಅಮೊ : ವಾಹನ:ವಿವ:22 /14 - 15 , ದಿನಾಂಕ : 28 - 07 - 2018. 
ಉಪಸ್ಥಿತರು 

:: ಡಿ .ಮೋಹನ್ ಕುಮಾರ್, ಕ. ಆ . ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು :: ವಲಯ ಅರಣ್ಯಾಧಿಕಾರಿ, 

ಆನಂದಪುರಂ ವಲಯ , ಚೋರಡಿ , 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: ಪತ್ತೆಯಾಗಿರುವುದಿಲ್ಲ. 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ . 
ಪ್ರಸ್ತಾವನೆ : 

ದಿ :06 - 03 - 2015 ರಂದು ಅಶೋಕ ಲೈಲ್ಯಾಂಡ್ ಪಿಕ್ ಅಪ್ ನಂ ; ಕೆಎ - 18 - ಬಿ - 2936ರಲ್ಲಿ, ಮತ್ತು ಟಾಟಾ ಇಂಡಿಕಾ ನಂ ; ಕೆಎ - 04 - ಬಿ - 3844 
ಸಾಗುವಾನಿ ಮತ್ತು ಬೀಟೆ ನಾಟಾವನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ, ಆನಂದಪುರಂ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ 
ಮಹಜರ್ ಈ ಕೆಳಗಿನಂತಿದೆ. 

ದಿ:06 - 03 -2015 ರಂದು ಆನಂದಪುರಂ ವಲಯ , ಚೋರಡಿಯ , ಆನಂದಪುರಂ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು 
ಸಿಬ್ಬಂದಿಯವರು ಈಸೂರು- ಚೋರಡಿ ಹೋಗುವ ಬೋಳನಕಟ್ಟೆ ಕ್ರಾಸ್ ಹತ್ತಿರ, ರಾತ್ರಿ ಗಸ್ತು ತಿರುಗುತ್ತಿರುವಾಗ, 2 ವಾಹನಗಳು ಬರುತ್ತಿರುವುದನ್ನು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

೪೮೯೯ 
ಬ್ಯಾಟರಿ ಬೆಳಕಿನಿಂದ ನೋಡಿದಾಗ, ವಾಹನದ ಒಳಗಡೆ ಮರದ ತುಂಡುಗಳು ಇರುವುದು ಕಂಡುಬಂದಿದ್ದು ಕೂಡಲೇ ಇಲಾಖಾ ವಾಹನದಿಂದ ಬೆನ್ನಟ್ಟಿದಾಗ 
ಅಶೋಕ ಲೈಲ್ಯಾಂಡ್ ವಾಹನವು ಈಸೂರು ಕಡೆಗೂ , ಟಾಟಾ ಇಂಡಿಕಾ ವಾಹನವು ಶಿಕಾರಿಪುರ ಕಡೆಗೂ ಹೋಯಿತು. ಅಶೋಕ ಲೈಲಾಂಡ್ ವಾಹನವು 
ಈಸೂರು-ಚೋರಡಿ ರಸ್ತೆಯಲ್ಲಿ ನಿಲ್ಲಿಸಿ, ವಾಹನದಲ್ಲಿದ್ದ ಆಸಾಮಿಗಳು , ವಾಹನದಿಂದ ಕೆಳಗೆ ಇಳಿದು, ಕತ್ತಲೆಯಲ್ಲಿ ಕಾಡಿನೊಳಗೆ ಓಡಿ ಕೈಗೆ ಸಿಗದೆ 
ಪರಾರಿಯಾದರು. ನಂತರ ವಾಹನವನ್ನು ಪರಿಶೀಲಿಸಲಾಗಿ ಅಶೋಕ ಲೈಲ್ಯಾಂಡ್ ಪಿಕ್ ಅಪ್ ನಂ ; ಕೆಎ -18- ಬಿ -2936 ( ಛಾನ್ಸಿಸ್ ನಂ : 
ಎಮ್‌ಬಿಐಎಎ22ಇ6ಡಿಆರ್‌ಬಿ36555 ಮತ್ತು ಇಂಜಿನ್ ನಂ . ಬಿಡಿಹೆಚ್‌013696ಪಿ) ಆಗಿದ್ದು, ವಾಹನದೊಳಗೆ ಗರಗಸದಿಂದ ಕತ್ತರಿಸಿದ ಸಾಗುವಾನಿ ಮತ್ತು 
ಬೀಟೆ ತುಂಡುಗಳಿದ್ದು ಈ ತುಂಡುಗಳ ಮೇಲೆ ಇಲಾಖಾ ಛಾಪಾ ಗುರುತು ಕಂಡು ಬಂದಿರುವುದಿಲ್ಲ. ಇದನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಇದು ಅಕ್ರಮ 
ಸಾಗಾಣಿಕೆ ಎಂದು ಪರಿಗಣಿಸಿ, ಈ 23 ತುಂಡುಗಳಿಗೆ ನಂಬರ್ ಕೊಟ್ಟು, ಅಳತೆ ಮಾಡಲಾಗಿ ಸಾಗುವಾನಿ ನಾಟಾ 21= 1.897ಎಂ3 ಮತ್ತು ಬೀಟೆ ನಾಟಾ 
02 = 0.231ಎಂ3 , ಒಟ್ಟು ನಾಟಾ 23 = 2.128ಎಂ3 ಮತ್ತು ಪ್ರಮಾಣವಿರುತ್ತದೆ. ಅಶೋಕ ಲೈಲ್ಯಾಂಡ್‌ಗೆ ಬೆಂಗಾವಲಾಗಿ ಜೊತೆಯಲ್ಲಿದ್ದ ಟಾಟಾ ಇಂಡಿಕಾ 
ನಂ ; ಕೆಎ - 04 - ಬಿ - 3844 ಶಿಕಾರಿಪುರ ಕಡೆಗೆ ವೇಗವಾಗಿ ಹೋಗಿರುವುದನ್ನು ಬೆನ್ನಟ್ಟಿದಾಗ ವಾಹನವು ಶಿಕಾರಿಪುರ ಟೌನ್‌ನ ವಿನಾಯಕ ನಗರದ ಮಸಿದಿ 
ಬೀದಿಯಲ್ಲಿ ನಿಲ್ಲಿಸಿ, ವಾಹನದ ಹತ್ತಿರ ಯಾರು ಇರಲಿಲ್ಲ, ವಾಹನ ಪರಿಶೀಲಿಸಲಾಗಿ ಟಾಟಾ ಇಂಡಿಕಾ ಕೆಎ - 04- ಬಿ - 3884 ( ಛಾನ್ಸಿಸ್ 
ನಂ : 600137ಹೆಚ್ಯುಜೆಡ್ ಪಿಎ35366 ಮತ್ತು ಇಂಜಿನ್ ನಂ . 279001153804 ) ಆಗಿದ್ದು, ಈ ವಾಹನದಲ್ಲಿ ಒಂದು ಹಗ್ಗ ಮತ್ತು ಒಂದು ಕಬ್ಬಿಣದ 
ಅಡ್ಡಮುರಿ ಗರಗಸ ಇದ್ದು, ಈ ಎರಡು ವಾಹನಗಳು ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುವುದರಿಂದ, ಎರಡು ವಾಹನಗಳನ್ನು 
ಮತ್ತು ಅರಣ್ಯ ಉತ್ಪನ್ನವನ್ನು , ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ , ಜಮ್ಮು ವರದಿಯೊಂದಿಗೆ ಇಲಾಖಾ ಪರ ವಶಪಡಿಸಿಕೊಂಡು , ಕರ್ನಾಟಕ 
ಅರಣ್ಯ ಕಾಯಿದೆ 1963 ಸೆಕ್ಷನ್ 33 , 62, 71( ಎ), 104( ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165 ರ ಪ್ರಕಾರ 
ಆನಂದಪುರಂ ವಲಯ ಚೋರಡಿ ಕಛೇರಿಯ ಅ. ಮೊ . ಸಂಖ್ಯೆ 76 / 4 -15ನ್ನು ಆನಂದಪುರಂ ಶಾಖೆಯ , ಉಪ ವಲಯ ಅರಣ್ಯಾಧಿಕಾರಿ , ದಾಖಲಿಸಿ, 
ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ದಾಖಲೆಗಳೊಂದಿಗೆ, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರ ಸಮಕ್ಷಮ 
ಹಾಜರಡಿಸಿರುತ್ತಾರೆ. 

ನಂತರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ವಾಹನಗಳನ್ನು ದಾಖಲೆಗಳೊಂದಿಗೆ ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು 
ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಮೊದಲನೇ ವಾಹನ ಅಶೋಕ ಲೈಲ್ಯಾಂಡ್ ಕೆಎ - 18 - ಬಿ- 2936ರ “ಬಿ” ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ 
ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ: ವಿವ- 22 /14 - 15 , ದಿ:23 -03- 2015 , ದಿ:04 -08- 2015 ಮತ್ತು ದಿ:30 -12 - 2015ರಂದು ಸಾರಿಗೆ ಅಧಿಕಾರಿ, 
ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಅದರಂತೆ, ಸಾರಿಗೆ ಅಧಿಕಾರಿ ಚಿಕ್ಕಮಗಳೂರು ಇವರು ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್‌ನ್ನು ಪತ್ರ 
ಸಂಖ್ಯೆ: ಪ್ರಾಸಾಅ/ ಚಿಮ /2015 -16, ದಿ:07 - 01 -2016ರಂದು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಶ್ರೀ ತಿಪ್ಪೆಶಪ್ಪ ಬಿನ್ 
ಹನುಮಂತಪ್ಪ , ಸಿದ್ದಾಪುರ ಗ್ರಾಮ , ಜವೂರು- ಅಂಚೆ ತರಿಕೆರೆ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ , ಎಂದು ಆರ್. ಸಿ. ಮಾಲೀಕರ ಹೆಸರು ಮತ್ತು ವಿಳಾಸ 
ನಮೂದಾಗಿರುತ್ತದೆ. ಅದರಂತೆ, ಈ ವಾಹನದ ಆರ್.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ)(1) ರ ಪ್ರಕಾರ ನೋಟಿಸ್‌ನ್ನು, 
ನೋಂದಣಿ ಅಂಚೆ ಮೂಲಕ , 30 ದಿನಗಳ ಕಾಲಾವಕಾಶ ನೀಡಿ, ದಿ :23 - 01 - 2016 ರಂದು ಜಾರಿ ಮಾಡಲಾಗಿದೆ. ಈ ನೋಟೀಸ್ ಜಾರಿಮಾಡಿದ ಬಗ್ಗೆ 
ಸ್ವೀಕೃತಿಯನ್ನು ಅಂಚೆ ಇಲಾಖೆಯವರು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಎರಡನೇ ವಾಹನ ಟಾಟಾ ಇಂಡಿಕಾ ಕೆಎ - 04 - ಬಿ - 3844ರ 
“ ಬಿ ” ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಈ ನ್ಯಾಯಾಲಯದಿಂದ ಬಿ3:ಅಮೊ : ವಾಹನ: ವಿವ - 22 /14 - 15, ದಿ: 23 - 03 - 2015ರಂದು 
ಸಾರಿಗೆ ಅಧಿಕಾರಿ, ಯಶವಂತಪುರ (ಉತ್ತರ) ಬೆಂಗಳೂರು ಇವರಿಗೆ ಪತ್ರ ಬರೆದು ಕೋರಲಾಗಿದೆ. ಅದರಂತೆ, ಸಾರಿಗೆ ಅಧಿಕಾರಿ ಯಶವಂತಪುರ (ಉತ್ತರ ) 
ಬೆಂಗಳೂರು ಇವರು ಈ ವಾಹನದ “ ಬಿ” ಎಕ್ಟಾಕ್‌ನು ಉಸಾಅ/ಹಿಪಾಸಾಅ/ ಬೆಂ ( ಉ ) ಸಾರಿಗೆ14 - 15 , 
ಒದಗಿಸಿರುತ್ತಾರೆ. ಈ “ ಬಿ” ಎಕ್ಸ್ಟ್ರಾಕ್ಸ್‌ನಲ್ಲಿ ಶ್ರೀ ಜಿ. ಪಿ. ಪ್ರಕಾಶ ಬಿನ್ ಗದಿಗಪ್ಪ , ಮನೆ ನಂ 165 , ಬೈಶ್ವರ ನಿಲಯ, ಮುನಿವೀರಪ್ಪ ರಸ್ತೆ, ಚೊಕ್ಕಸಂದ್ರ 
ತಾಲ್ಲೂಕು ಟಿ. ದಾಸರಹಳ್ಳಿ, ಬೆಂಗಳೂರು ಜಿಲ್ಲೆ, ಎಂದು ಆರ್ .ಸಿ. ಮಾಲೀಕರ ಹೆಸರು ಮತ್ತು ವಿಳಾಸ ನಮೂದಾಗಿರುತ್ತದೆ. ಅದರಂತೆ, ಈ ವಾಹನದ 
ಆರ್. ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ)(1) ರ ಪ್ರಕಾರ ನೋಟಿಸ್‌ನ್ನು , ನೋಂದಣಿ ಅಂಚೆ ಮೂಲಕ, 30 ದಿನಗಳ 
ಕಾಲಾವಕಾಶ ನೀಡಿ, ದಿ:23 - 04 - 2015 ರಂದು ಜಾರಿ ಮಾಡಲಾಗಿದೆ. ಅದರಂತೆ ಶ್ರೀ ಜಿ. ಪಿ. ಪ್ರಕಾಶ ಬಿನ್ ಗದಿಗಪ್ಪ , ಮನೆ ನಂ 165, ಬೈಶ್ವರ ನಿಲಯ , 
ಮುನಿವೀರಪ್ಪ ರಸ್ತೆ, ಚೊಕ್ಕಸಂದ್ರ ತಾಲ್ಲೂಕು ಟಿ ದಾಸರಹಳ್ಳಿ, ಬೆಂಗಳೂರು ಜಿಲ್ಲೆ, ಇವರು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈ ವಾಹನವನ್ನು 7ವರ್ಷಗಳ 
ಹಿಂದೆ ನಿಜಲಿಂಗಪ್ಪನಿಗೆ ಮಾರಾಟ ಮಾಡಿದ್ದೇನೆಂದು ಬಿ ವಹಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಿರುತ್ತಾರೆ. ಆದರೆ ಈ ಬಿ ವಹಿಯಲ್ಲಿ ಶ್ರೀ ರಾಜು 
ಗುಟ್ಟಾಲ್ ಬಿನ್ ಜಯದೇವಪ್ಪ ಹಿರೆಕೆರೂರು ವಾಸ /ಅಂಚೆ/ ತಾಲ್ಲೂಕು ಹಾವೇರಿ ಜಿಲ್ಲೆ ಎಂದು ನಮೂದಿಸಿರುತ್ತದೆ. ಅದರಂತೆ, ಶ್ರೀ ರಾಜು ಗುಟ್ಟಾಲ್ ಬಿನ್ 
ಜಯದೇವಪ್ಪ ಹಿರೆಕೆರೂರು ವಾಸ/ ಅಂಚೆ/ತಾಲ್ಲೂಕು ಹಾವೇರಿ ಜಿಲ್ಲೆ ಇವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 71( ಬಿ) ( ) ರ ಪ್ರಕಾರ ನೋಟಿಸ್‌ನ್ನು , 
ನೋಂದಣಿ ಅಂಚೆ ಮೂಲಕ , 30 ದಿನಗಳ ಕಾಲಾವಕಾಶ ನೀಡಿ, ದಿ:20 - 01- 2016ರಂದು ಜಾರಿ ಮಾಡಲಾಗಿದೆ. ಟಾಟಾ ಇಂಡಿಕಾ ಕೆಎ - 04 - ಬಿ -3844ರ 
ಒಂದೇ ವಾಹನಕ್ಕೆ ಇಬ್ಬರು ಆರ್. ಸಿ . ಮಾಲೀಕರಿರುವ, ಎರಡು ರೀತಿಯ ಬಿ ವಹಿ ಪ್ರತಿ ಈ ನ್ಯಾಯಾಲಯಕ್ಕೆ ಒದಗಿಸಿರುವುದರಿಂದ ಪು : ನ ಸಾರಿಗೆ ಅಧಿಕಾರಿ, 
ಯಶವಂತಪುರ (ಉತ್ತರ) ಬೆಂಗಳೂರು ಇವರಿಗೆ ಈ ನ್ಯಾಯಾಲಯದಿಂದ ದಿ:04 - 02 - 2016ರಂದು ಪತ್ರ ಬರೆದು ಪರಿಶೀಲಿಸಿ , ಯಾವುದು ಸರಿಯಾದ ಬಿ 
ಪ್ರತಿ ವಹಿ ಎಂದು ಈ ನ್ಯಾಯಾಲಯಕ್ಕೆ ತಿಳಿಸಲು ಕೋರಲಾಗಿದೆ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಬಿ3 - ಅಮೊ - ವಾಹನ - ಪ್ರಕಟಣೆ:ಸಿಆರ್‌- 53 /14 -15, 
ದಿ:07 - 03 - 2015 ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು 


೪೯೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೩ 


ಮತ್ತು ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ಅದರಂತೆ ದಿ:31 - 03 - 2015ರಂದು ಸಾಗರ ಸಂದೇಶ ದಿನ ಪತ್ರಿಕೆಯಲ್ಲಿ, ದಿ:09 - 04 - 2015 ರಂದು ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ. 
ಈ ಪ್ರಕಟಣೆ ದಿನಪತ್ರಿಕೆಯಲ್ಲಿ ಮತ್ತು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ಈ ವಾಹನ ಬಿಡಿಸಿಕೊಳ್ಳುವ ಬಗ್ಗೆ , ವಾಹನ 
ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಭೇಮು ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಸಾಗುವಾನಿ ಮತ್ತು ಬೀಟೆ ನಾಟಾವನ್ನು ಈ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿದ ಬಗ್ಗೆ ಬೆಟ್ಟದಕೂರ್ಲಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. 
ನಂತರ ತನಿಖಾಧಿಕಾರಿ ಎಲ್ಲಾ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ 
ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲುಕೋರಿರುತ್ತಾರೆ . 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಪತ್ರಿಕಾ 
ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಮತ್ತು ಆರ್. ಸಿ. ಮಾಲೀಕರಿಗೆ ನೋಟಿಸ್ ನೀಡಿ 30 
ದಿನಗಳಾದರೂ , ಯಾರೂ ಹಕ್ಕು ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 


qH 


ಆದೇಶ 


ರಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಡಿ.ಮೋಹನ್ ಕುಮಾರ್, ಕ. ಅ. ಸೇ ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು 
ಅ. ಮೊ .ಸಂಖ್ಯೆ : 76 / 4 - 15ರಲ್ಲಿ ಜಪ ಮಾಡಿದ ವಾಹನ ಅಶೋಕ ಲೈಲ್ಯಾಂಡ್ ಪಿಕ್ ಅಪ್ ನಂ : ಕೆಎ -18 - ಬಿ - 2936 ಮತ್ತು ( ಛಾಸಿಸ್ ನಂ : ಎಮ್‌ಐಎಎ 
22 ಇ 6 ಡಿಆರ್‌ಬಿ 36555 ಮತ್ತು ಇಂಜಿನ್ ನಂ . ಬಿಡಿಹೆಚ್ 013696 ಪಿ) ಟಾಟಾ ಇಂಡಿಕಾ ನಂ ; ಕೆಎ - 04 - ಬಿ -3844 ( ಛಾನ್ಸಿಸ್ ನಂ : 
600137ಹೆಚ್ಯುಜೆಡ್‌ಪಿಎ35366 ಮತ್ತು ಇಂಜಿನ್ ನಂ . 279001153804 ) ವನ್ನು ಮತ್ತು ವಾಹನದಲ್ಲಿದ್ದ 21 ಸಾಗುವಾನಿ ನಾಟಾ 1.987ಎಂ3 ಮತ್ತು 
ಬೀಟೆ ನಾಟಾ 02 = 0.231ಎಂ3, ಒಟ್ಟು ನಾಟಾ 23 =2.128ಎಂ3ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, 
ಗಣಕಯಂತ್ರದಲ್ಲಿ ಮುದ್ರಿಸಿ , ನಂತರ ಸರಿಪಡಿಸಿ ದಿ:28 - 07 - 2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ 
ಆದೇಶವಾಗಿರುತ್ತದೆ. 
P. R . 629 

ಅಧಿಕೃತ ಅಧಿಕಾರಿ ಹಾಗೂ 
SC -25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಬಿ3:ಅಮೊ : ವಾಹನ:ವಿವ: 22 / 15 - 16 , ದಿನಾಂಕ : 28 - 07 - 2018. 
ಉಪಸ್ಥಿತರು 

: ಡಿ.ಮೋಹನ್ ಕುಮಾರ್, ಕ. ಅ. ಸೇ ., 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 
ಪಿರ್ಯಾಧಿದಾರರು :: ವಲಯ ಅರಣ್ಯಾಧಿಕಾರಿ , 

ಆನಂದಪುರ ವಲಯ , ಆನಂದಪುರ, 

(ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು 

:: 1) ಚಂದ್ರಶೇಖರ 2) ಮಹೇಶ 
ಭಾದ್ಯತೆದಾರರು :: ಯಾರೂ ಅರ್ಜಿ ಸಲ್ಲಿಸಿರುವುದಿಲ್ಲ. 
ಪ್ರಸ್ತಾವನೆ : 

ದಿ:07 - 12 - 2015 ರಂದು ಟಿಲ್ಲರ್‌ ನಂಬರ್ ನಮೂದಿಸಿರುವುದಿಲ್ಲ ಇದರಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ಆನಂದಪುರಂ 
ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಇವರು ಪತ್ತೆಹಚ್ಚಿ ಬರೆದ ಮಹಜರ್ ಈ ಕೆಳಗಿನಂತಿದೆ. 

ದಿ: 07 -12 - 2015 ರಂದು ಆನಂದಪುರಂ ವಲಯದ ಆನಂದಪುರಂ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಸಾಗರ ತಾಲ್ಲೂಕು ತುಮರಿಕೊಪ್ಪ ಗ್ರಾಮದ ಸ. ನಂ .10ರಲ್ಲಿ ರಾತ್ರಿ 10.00 ಗಂಟೆ ಸಮಯದಲ್ಲಿ ಒಂದು ವಾಹನಕ್ಕೆ 
ನಾಟಾವನ್ನು ಎರಡು ಜನ ಆಸಾಮಿಗಳು ತುಂಬುತ್ತಿದ್ದರು. ಇಲಾಖೆಯವರನ್ನು ನೋಡಿ ವಾಹನ ಬಿಟ್ಟು ಕಾಡಿನಲ್ಲಿ ಓಡಿ ಕೈಗೆ ಸಿಗದೆ ಪರಾರಿಯಾದರು. 
ಓಡಿಹೋದ ಆಸಾಮಿಗಳು 1) ಚಂದ್ರಶೇಖರ ಬಿನ್ ವೀರಪ್ಪಗೌಡ 2)ಮಹೇಶ್ ಬಿನ್ ವೀರಪ್ಪಗೌಡ ಇಬ್ಬರೂ ತುಮರಿಕೊಪ್ಪ ವಾಸಿ ಸಾಗರ ತಾಲ್ಲೂಕಿನವರು 


ಭಾಗ ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

೪೯೦೧ 
ಎಂದು ಅಡೂರ್ ಗಸ್ತಿನ ಅರಣ್ಯ ರಕ್ಷಕ ಶೇಖರ್ ಗುರುತಿಸಿರುತ್ತಾರೆ. ನಂತರ ವಾಹನ ಪರಿಶೀಲಿಸಲಾಗಿ ಟಿಲ್ಲರ್ ನಂಬರ್ ಇರುವುದಿಲ್ಲ ( ಛಾಸಿಸ್ ನಂ : 
ಕಂಡುಬಂದಿರುವುದಿಲ್ಲ , ಇಂಜಿನ್ ನಂ :ಎವಿಕ್ಯೂಎ22205) ಆಗಿದ್ದು , ವಾಹನದೊಳಗಡೆ ಪರಿಶೀಲಿಸಿದಾಗ ಕೊಯ್ದಮಾಡಿದ ಮೂರು ಹಸಿ ಬೀಟೆ ತುಂಡಿದ್ದು, 
ಈ ತುಂಡುಗಳ ಮೇಲೆ ಇಲಾಖಾ ಛಾಪಾ ಗುರುತು ಇರಲಿಲ್ಲ . ಈ ತುಂಡುಗಳನ್ನು ಸಾಗಿಸಲು ರಹದಾರಿ ಇರಲಿಲ್ಲ. ಈ 03 ಬೀಟೆ ತುಂಡುಗಳ ಅಳತೆ 
ಮಾಡಲಾಗಿ 0.624ಎಂ3 ಆಗಿದ್ದು, ಇದನ್ನು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ ಜಮ್ಮು 
ವರದಿಯೊಂದಿಗೆ ವಾಹನ, ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 33, 62 , 71( ಎ), 104( ಎ) 
ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಆನಂದಪುರಂ ವಲಯದ ಅ. ಮೊ . ಸಂಖ್ಯೆ: 41/15 - 16, 
ದಿ:07 -12 - 2015 ರಂದು ಉಪ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ಶಾಖೆ ಇವರು ದಾಖಲಿಸಿರುತ್ತಾರೆ. ನಂತರ ವಾಹನ, ಅರಣ್ಯ ಉತ್ಪನ್ನ ಮತ್ತು 
ದಾಖಲೆಗಳನ್ನು ವಲಯ ಅರಣ್ಯಾಧಿಕಾರಿ ಆನಂದಪುರಂ ವಲಯ ಚೋರಡಿ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ . 

ನಂತರ ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ವಾಹನವನ್ನು ದಾಖಲೆಗಳೊಂದಿಗೆ ಈ ನ್ಯಾಯಾಲಯಕ್ಕೆ 
ಹಾಜರಡಿಸಿರುತ್ತಾರೆ. ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ , 
ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ ಕೊಡಲು ಈ ನ್ಯಾಯಾಲಯದಿಂದ ಆದೇಶವಾಗಿದೆ. 

ಈ ವಾಹನದ ನಂಬರ್ ಇಲ್ಲದ ಕಾರಣ, ಈ ವಾಹನದ ಬಿ ಎಕ್ಸ್ಟ್ರಾಕ್ಸ್ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸಲು ಯಾವ ಸಾರಿಗೆ 
ಅಧಿಕಾರಿಗೂ ಪತ್ರ ಬರೆಯಲು ಸಾದ್ಯವಾಗಿರುವುದಿಲ್ಲ, ಆದ್ದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71(ಬಿ) (1) ರ ಪ್ರಕಾರ ವಾಹನದ 
ಆರ್.ಸಿ. ಮಾಲೀಕರಿಗೆ ನೋಟಿಸನ್ನು ಜಾರಿ ಮಾಡಿರುವುದಿಲ್ಲ. 

ಈ ನಡುವೆ ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ಪೇಪರ್ ಪ್ರಕಟಣೆ, ಬಿ3 -ಅಮೊ - ವಾಹನ - ಪ್ರಕಟಣೆ:ಸಿಆರ್ - 2315 -16, 
ದಿ:18 - 01-2016ರಂದು ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯ ಪ್ರತಿಯನ್ನು ಸಂಕಲನಾಧಿಕಾರಿ, ಕರ್ನಾಟಕ ರಾಜ್ಯ ಪತ್ರ ವಿಭಾಗ, ಬೆಂಗಳೂರು ಮತ್ತು 
ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ್ಯ ಗೆಜೆಟ್ ಮತ್ತು ದಿನಪ್ರತಿಕೆಯಲ್ಲಿ ಪ್ರಕಟಿಸಲು ಕೋರಲಾಯಿತು. 
ದಿ:07- 02 - 2016 ರಂದು ವನಕೃಪ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ, ದಿ: 25 - 02 - 2016 ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಈ ಪ್ರಕಟಣೆಯು 
ಪ್ರಕಟಗೊಂಡಿರುತ್ತದೆ. ರಾಜ್ಯ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ವಾಹನ ಮಾಲೀಕರಾಗಲೀ ಅವರ ಪರ ವಕೀಲರಾಗಲೀ ಈ 
ನ್ಯಾಯಾಲಯಕ್ಕೆ ಹಕ್ಕು ಬಾಧ್ಯತೆ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ವಾದ ಮಂಡಿಸಿ, ಈ ವಾಹನದಲ್ಲಿ ಬೀಟೆ ತುಂಡುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವಾಗ ವಲಯ 
ಅರಣ್ಯಾಧಿಕಾರಿ , ಆನಂದಪುರಂ ವಲಯ ಚೋರಡಿ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಕ್ರಿಮಿನಲ್ ಕೇಸು ದಾಖಲಿಸಿರುತ್ತಾರೆ. ನಂತರ ತನಿಖಾಧಿಕಾರಿ ಈ 
ಪ್ರಕರಣದ ಪ್ರಥಮ ವರ್ತಮಾನ ವರದಿ, ಜಫ್ತು ವರದಿ, ಮಹಜರ್ ವರದಿ, ವಿಚಾರಣಾ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಈ 
ದಾಖಲೆಗಳಿಂದ ಅರಣ್ಯ ಉತ್ಪನ್ನವನ್ನು ಈ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಬಳಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ಲಭ್ಯವಿದ್ದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ. ಹಾಗೂ ಈ ವಾಹನದ ಬಗ್ಗೆ ಹೆಚ್ಚಿನ 
ಪ್ರಚಾರಕ್ಕಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು ಬಾಧ್ಯತೆಯ 
ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದರಿಂದ, ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಅಂಥೋನಿ ಎಸ್ . ಮರಿಯಪ್ಪ, ಭಾ . ಅ. ಸೇ ., ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ , ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71 ( ಎ) ರಿಂದ ( ಜಿ) ಹಾಗೂ 

3 ಕಾಯಿದೆ ಪ್ರಕಾರ, ವಲಯ ಅರಣ್ಯಾಧಿಕಾರಿ, ಆನಂದಪುರಂ ವಲಯ ಚೋರಡಿ ಇವರು ಅರಣ್ಯ ಮೊಕದ್ದಮೆ ಸಂಖ್ಯೆ: 41 /15 - 16ರಲ್ಲಿ 
ಜಪ್ತು ಮಾಡಿದ ವಾಹನ ಟಿಲ್ಲರ್ ನಂಬರ್ ನಮೂದಿಲ್ಲ ( ಛಾಸಿಸ್ ನಂ : ಕಂಡುಬಂದಿರುವುದಿಲ್ಲ. ಇಂಜಿನ್ ನಂ :ಎವಿಕ್ಯೂಎ22205) ನ್ನು ಮತ್ತು 03 ಬೀಟೆ 
ತುಂಡುಗಳ 0.624ಎಂ3 ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:28- 07 -2018 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
P . R . 630 

ಅಧಿಕೃತ ಅಧಿಕಾರಿ ಹಾಗೂ 
SC -25 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ, ಸಾಗರ . 


- 


MCC ಯಾಕ 


೪೯೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


ಭಾಗ ೩ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ ೨ ಎಲ್‌ಜಿಡಿ 2018, ಬೆಂಗಳೂರು, ದಿನಾಂಕ : 29 - 08 - 2018, 

ನಮೂನೆ- 29 
68ನೇ ಪ್ರಕರಣದ (5) ನೇ ಉಪ ಪ್ರಕರಣದ ಮೇರೆಗಿನ ಘೋಷಣೆ -ನಿಯಮ 96. 
ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ(5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 31- 07 - 2017, ಜಿಲ್ಲಾಧಿಕಾರಿಗಳು ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್‌ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸಾರ್ವಜನಿಕ ರಸ್ತೆ 
ಅಥವಾ ಅದರ ಮೇಲಿನ ಸಾರ್ವಜನಿಕ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಭಾಗ ಇತ್ಯಾದಿ ಇರುವ ಗ್ರಾಮ | ಚಿಕ್ಕಬಾಸೂರ ಗ್ರಾಮ 
ತಾಲ್ಲೂಕು 

ಬ್ಯಾಡಗಿ 
ಜಿಲ್ಲೆ 

ಹಾವೇರಿ 
ಸಾರ್ವಜನಿಕ ಹಕ್ಕು ಮೊಟಕುಗೊಳಿಸುತ್ತಿರುವ | ರಿ.ಸ. ನಂ .102 / ಅ “ ಬ ಖರಾಬು ” 
ಸರ್ವೆ ನಂ . ವಿವರ ಮತ್ತು ವರ್ಗೀಕರಣ 
ವಿಸ್ತೀರ್ಣ 

11 - 04 ಎಕರೆ ಪೈಕಿ 1- 00 ಎಕರೆ 
ಮೇರೆಗಳು 

ನಕ್ಷೆಯಲ್ಲಿದ್ದಂತೆ 


PR- 677 
SC - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ಇ, ಚನ್ನಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ, ( ಭೂ ಮಂಜೂರಾತಿ- 3) 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ . 16 , 2ನೇ ರಾಜಭವನ ರಸ್ತೆ , ಬೆಂಗಳೂರು, 

ಅಧಿಸೂಚನೆ | 
ಸಂ :ಕೃಮಾಇ /ನಿಯವಿ/ ಇತರೆ / 117/2014, ಬೆಂಗಳೂರು, ದಿನಾಂಕ: 12 / 09 / 2018, 
ಅಧಿಸೂಚನೆ ಸಂ :ಕೃಮಾಇ / 66/ನಿಯವಿ/ 89 , ದಿ : 17 /10 /1994 ರಲ್ಲಿ ಹಣ್ಣು ಮತ್ತು ತರಕಾರಿಗಳ ( ವಿಶೇಷ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ ಹಣ್ಣು ಮತ್ತು ತರಕಾರಿಗಳ ಮಾರಾಟ ನಿಯಂತ್ರಣಕ್ಕಾಗಿ ಮಾರುಕಟ್ಟೆ ಪ್ರಾಂಗಣ ಹಾಗೂ ಮಾರುಕಟ್ಟೆ ಉಪ ಪ್ರಾಂಗಣಗಳನ್ನು 
ಘೋಷಿಸಲಾಗಿದೆ. ಅದರಲ್ಲಿ ಅನುಸೂಚಿ- ಬಿ ರಡಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪರಿಮಿತಿಯೊಳಗಿನ ಬಿನ್ನಿಮಿಲ್ ಕೆರೆ ಪ್ರದೇಶದ ಸಮಿತಿಗೆ ಸೇರಿದ 
7 ಎಕರೆ ಸೀಮಾಬದ್ದ ಸ್ಥಳವನ್ನು ಬಾಳೆ (ಹಣ್ಣು ಮತ್ತು ಕಾಯಿ ) ಮಾರಾಟ ನಿಯಂತ್ರಣಕ್ಕೆ ನಿರ್ದಿಷ್ಟಪಡಿಸಲಾಗಿದೆ. ಸದರಿ ಉತ್ಪನ್ನದ ಮಾರಾಟ 
ನಿಯಂತ್ರಣಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶಿಸಿದೆ. ಮುಂದುವರೆದು, ಈ ಕಛೇರಿ ಅಧಿಸೂಚನೆ 
ಸಂ :ಕೃಮಾಇ/ನಿಯಮಿ/ ಇತರೆ/ 117 /2014 , ದಿ: 11/07 /2017 ರಲ್ಲಿ ಬಾಳೆಕಾಯಿ ವಹಿವಾಟು ಜೊತೆಗೆ ಸೀಬೆ, ಬೋರೆಹಣ್ಣು, ಚಕ್ಕೋತ, ಸಿದ್ದೋಟ, 
ಹಲಸಿನಹಣ್ಣು, ನೇರಳೆ, ಸಪೋಟ, ಮರಸೇಬು ಉತ್ಪನ್ನಗಳನ್ನು ಮತ್ತು ಅಧಿಸೂಚನೆ ಸಂ :ಕೃಮಾಇ/ನಿಯವಿ/ ಇತರೆ/ 17 /2014 , ದಿ: 21 /10 /2017ರಲ್ಲಿ 
ಪಪ್ಪಾಯಿ ಮತ್ತು ವಿಳ್ಯದೆಲೆ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 

ಪ್ರಸ್ತುತ ನಿಂಬೆಹಣ್ಣು ಉತ್ಪನ್ನದ ವಹಿವಾಟಿಗೆ ಅವಕಾಶಿಸಬೇಕೆಂದು ಸಮಿತಿ ಪ್ರಸ್ತಾಪಿಸಿರುವುದನ್ನು ಪರಿಶೀಲಿಸಿದೆ. 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 6(3) ರಲ್ಲಿನ 
ಅಧಿಕಾರದ ಮೇರೆಗೆ ಸಮಿತಿ ಪ್ರಸ್ತಾಪಿಸಿರುವಂತೆ ನಿಂಬೆಹಣ್ಣು ಉತ್ಪನ್ನವನ್ನು ಬಿನ್ನಿಪೇಟೆ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿ ನಡೆಸಲು ಉದ್ದೇಶಿಸಿ ಸದರಿ 
ಉದ್ದೇಶಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ, ಸಲಹೆ, ಸೂಚನೆಗಳನ್ನು ಆಹ್ವಾನಿಸಲಾಗಿದೆ. 

ಸದರಿ ಅಧಿಸೂಚನೆಯಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ, ಸಲಹೆ, ಸೂಚನೆಗಳನ್ನು ಆಹ್ವಾನಿಸಲಾಗಿದೆ. 
ಆಕ್ಷೇಪಣೆ , ಸಲಹೆ, ಸೂಚನೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 32 ದಿನಗಳೊಳಗೆ ಸ್ವೀಕರಿಸಲ್ಪಡುವಂತೆ ಕೃಷಿ ಮಾರಾಟ 
ನಿರ್ದೇಶಕರ ಕಛೇರಿ, ನಂ.16 , 2ನೇ ರಾಜಭವನ ರಸ್ತೆ, ಬೆಂಗಳೂರು- 01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದಾಗಿದೆ. 
PR -678 

ಎಂ . ಬಿ . ರಾಜೇಶ್ ಗೌಡ 
SC -30 

ನಿರ್ದೇಶಕರು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 


೪೯೦೩ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ: 146:ಸೇಸಕಿ:2018, ಬೆಂಗಳೂರು, ದಿನಾಂಕ : 27 - 08 - 2018, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ:98:ಸೇಸಕಿ:08 ದಿನಾಂಕ: 15 -11 - 2010ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ 
ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಯ ದಿನಾಂಕ : 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯಲ್ಲಿ 
ಪ್ರಕಟಗೊಂಡಿರುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲೋಇ:98:ಸೇಸಕಿ:2008 , ದಿನಾಂಕ: 15-11- 2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಎಸ್. ಹೆಚ್. ಅರುಣ್ಕುಮಾರ್, ಸಹಾಯಕ ಇಂಜಿನಿಯರ್ ಇವರ ಹೆಸರು ಜೇಷ್ಠತಾ ಪಟ್ಟಿಯಲ್ಲಿ 
ಸೇರ್ಪಡೆಗೊಂಡಿರುವುದಿಲ್ಲ. ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಗೊಳಿಸಿದೆ. 


Ranking 


SC /ST 


Date of Birth 


Remarks 


Previous 
AE . Grd No 


Name of the 

Engineer 


Date of Entry 
into Service 


Date of Regular 
Appointment in the cadre 


No 


3880- A 


ARUNKUMAR S .H 


22- May - 1963 | 


27 -SEP -2001 


27 - SEP -2001 


DWR 


PR -682 


SC -25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್. ಸುರೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 

(ಸೇವೆಗಳು - ಬಿ ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಇ155:ಸೇಸಕಿ:2018 , ಬೆಂಗಳೂರು, ದಿನಾಂಕ : 27 - 08- 2018, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ:10:ಸೇಸಕಿ:2017 ದಿನಾಂಕ: 15 - 12 - 2017ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ 
ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಸಹಾಯಕ ಇಂಜಿನಿಯರ್‌ ವೃಂದದ ಸೇವಾ 
ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಯನ್ನು ದಿನಾಂಕ: 16 -12 - 2017ರ ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯಲ್ಲಿ 
ಪ್ರಕಟಗೊಂಡಿರುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲೋಇ:10:ಸೇಸಕಿ :2017 ದಿನಾಂಕ: 15 -12 - 2017ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ 
ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಎಸ್.ಎಸ್. ಫರಿದೋದ್ದೀನ್‌ ಸರಮಸ್ತ, ಸಹಾಯಕ ಇಂಜಿನಿಯರ್ ಇವರ ಹೆಸರು ಸೇರ್ಪಡೆಗೊಂಡಿರುವುದಿಲ್ಲ. 
ಬ್ಯಾಕ್‌ಲಾಗ್ ಸಹಾಯಕ ಇಂಜಿನಿಯರ್‌ಗಳ ಜೇಷ್ಠತಾ ಪಟ್ಟಿಯಲ್ಲಿ ಮುಂದೆ ಪರಿಷ್ಕರಣೆಯ ಷರತ್ತಿಗೊಳಪಟ್ಟು ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಕ್ರಮ 
ಸಂಖ್ಯೆ: 5285 - A ರಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಗೊಳಿಸಿದೆ. 


SI. No 


Name 


Caste 


Date of 


Remarks 


Rank No in 
AE as per 
KPSC List 


Date of 
Entry into 
Service 


Date of 
Regular 


Birth 


Eligibility 
date asper 
selection 


Appointment 


1076- A 


5385 - A 


10- 09 -1962 | 01 -01-1992 


09-02-2006 


10- 02-2006 


DWR 


FARIDUDDIN 
SARMAST S . S 


PR- 683 
SC -25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ.ಎಸ್. ಸುರೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 

(ಸೇವೆಗಳು - ಬಿ ) 


RNI No. KARBIL/ 2001/ 47147 POSTAL REGN . No. RNPIKA/ BGS/ 2202/ 2017 -19 
Licensed to post without prepayment WPP No . 297 


೪೯೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೧ , ೨೦೧೮ 

ಭಾಗ ೩ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ :ಲೋಇ:05 :ಸೇಸಕಿ:2018, ಬೆಂಗಳೂರು, ದಿನಾಂಕ: 27 - 08 - 2018, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ:98:ಸೇಸಕಿ:2008 ದಿನಾಂಕ: 15 - 11- 2010 ರ ಸಹಾಯಕ ಇಂಜಿನಿಯರ್‌ರವರ ಜೇಷ್ಠತಾ ಪಟ್ಟಿಯಲ್ಲಿ 
ಜೇಷ್ಠತಾ ಕ್ರಮ ಸಂಖ್ಯೆ 4746ರಲ್ಲಿ ಪ್ರತಿಬಿಂಬಿತವಾಗಿರುವ ಶ್ರೀ ರವೀಂದ್ರ ಎಂ . ಭಟ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇವರ ಜನ್ಮ ದಿನಾಂಕ 
ಕಾಲಂನಲ್ಲಿ “01- 06 - 1950 ” ಎಂಬುದರ ಬದಲಾಗಿ ದಿನಾಂಕ: 20 - 07 -1959 ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-684 

ಎಂ .ಎಸ್ . ಸುರೇಂದ್ರ 
SC - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 

(ಸೇವೆಗಳು - 1) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : 

ಲೋಣ:193:ಸೇಸಕಿ:2018, ಬೆಂಗಳೂರು, ದಿನಾಂಕ: 17 - 09 - 2018, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ:98:ಸೇಸಕಿ :2008, ದಿನಾಂಕ: 15 -11 - 2010 ರ ಸಹಾಯಕ ಇಂಜಿನಿಯರ್‌ರವರ ಜೇಷ್ಠತಾ ಪಟ್ಟಿಯಲ್ಲಿ 
ಜೇಷ್ಟತಾ ಕ್ರಮ ಸಂಖ್ಯೆ 4318ರಲ್ಲಿ ಪ್ರತಿಬಿಂಬಿತವಾಗಿರುವ ಶ್ರೀ ಶಾಹನೂರ ಎಂ . ಮಾಡಿವಾಲೆ ಇವರ ಹೆಸರನ್ನು “ SHAMANOOR MADALE ” ಎಂಬುದರ 
ಬದಲಾಗಿ “SHAHANOOR MADIWALE ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
PR- 685 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸದಾನಂದ ಎನ್. ಪಾವಸ್ಕರ್ 
SC - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 

(ಸೇವೆಗಳು - ಬಿ) 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


